KA / BG - GPO/ 2515 / WPP -47/ 2009 - 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ವಿಶೇಷ ಪತ್ರಿಕೆ 


ಭಾಗ - IV - A | 


ಬೆಂಗಳೂರು, ಶುಕ್ರವಾರ, ಜೂನ್ ೩ , ೨೦೧೧ (ಜೇಷ್ಠ ೧೩ , ಶಕ ವರ್ಷ ೧೯೩೩ ) | ನಂ . ೫೪೩ 


KARNATAKA LEGISLATIVE ASSEMBLY SECRETARIAT 

NOTIFICATION 
No. KLA / LGA / 27 / Bill / 2011, Bangalore , Dated : 3rd June , 2011 
The following Bill was introduced in Legislative Assembly on 3 .6 .2011. 

ಕರ್ನಾಟಕ ವಿಧಾನ ಸಭೆ 
ಹದಿಮೂರನೇ ವಿಧಾನ ಸಭೆ 

ಹತ್ತನೇ ಅಧಿವೇಶನ 


ಕರ್ನಾಟಕ ಭೂ ಕಂದಾಯ ( ತಿದ್ದುಪಡಿ ) ವಿಧೇಯಕ, 2011 

(2011ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ - 27 ) 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಾಗಿ ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ನ್ನು (1964ರ ಕರ್ನಾಟಕ 
ಅಧಿನಿಯಮ 12 ) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೆರಡನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ , 2011 ಎಂದು 
ಕರೆಯತಕ್ಕದ್ದು. 


(2 ) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು . 


2. 95 ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ (1964ರ ಕರ್ನಾಟಕ ಅಧಿನಿಯಮ 12) 95ನೇ ಪ್ರಕರಣದ 
( 2ಎ) ನೇ ಉಪ ಪ್ರಕರಣದಲ್ಲಿ “ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ , 2009ರ ಪ್ರಾರಂಭದ ದಿನಾಂಕದಿಂದ ಒಂದು ವರ್ಷದ 
ಅವಧಿಯೊಳಗೆ ” ಎಂಬ ಪದಗಳು, ಆವರಣ ಚಿಹ್ನೆ ಮತ್ತು ಅಂಕಿಗಳಿಗೆ “ಕರ್ನಾಟಕ ಭೂ ಕಂದಾಯ ( ತಿದ್ದುಪಡಿ ) ಅಧಿನಿಯಮ , 2011ರ ಪ್ರಾರಂಭದ 
ದಿನಾಂಕದಿಂದ ಒಂದು ವರ್ಷದ ಅವಧಿಯೊಳಗೆ ” ಎಂಬ ಪದಗಳು, ಆವರಣ ಚಿಹ್ನೆ ಮತ್ತು ಅಂಕಿಗಳನ್ನು ಪ್ರತಿಯೋಜಿಸತಕ್ಕದ್ದು ಮತ್ತು ಹಾಗೆ 
ಯಾವಾಗಲೂ ಪ್ರತಿಯೋಜಿಸಲಾಗಿದೆ ಎಂದು ಭಾವಿಸತಕ್ಕದ್ದು . 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


2009ರ ಕರ್ನಾಟಕ ಅಧಿನಿಯಮ 26ರಲ್ಲಿ ತಿದ್ದುಪಡಿ ಮಾಡಿದಂತೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ರ 95ನೇ ಪ್ರಕರಣದ 
ಉದ್ದೇಶಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸುವುದಕ್ಕಾಗಿನ ಒಂದು ವರ್ಷದ ಅವಧಿಯು ಮುಕ್ತಾಯವಾಗಿದೆ. ಸದರಿ ಒಂದು ವರ್ಷದ ಅವಧಿಯನ್ನು ಪ್ರಸ್ತಾವಿತ 
ತಿದ್ದುಪಡಿಯಿಂದ ಈಗ ವಿಸ್ತರಿಸಲಾಗಿದೆ. 


ಆದ್ದರಿಂದ ಈ ವಿಧೇಯಕ. 


2770 


ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಜಿ , ಕರುಣಾಕರ ರೆಡ್ಡಿ 
ಕಂದಾಯ ಸಚಿವರು 


ಎಸ್ . ಬಿ . ಪಾಟೀಲ್ 

ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ಅನುಬಂಧ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ (1964ರ ಕರ್ನಾಟಕ ಅಧಿನಿಯಮ 12) ಉದ್ದ ತಭಾಗ 


XX 


3 
. 


XX 

XX 
95. ಬೇಸಾಯ ಭೂಮಿಯ ಉಪಯೋಗಮತ್ತು ಬೇಸಾಯ ಭೂಮಿಯನ್ನು ಇತರ ಉದ್ದೇಶಗಳಿಗಾಗಿ ಬಳಸುವುದಕ್ಕೆ ಕಾರ್ಯವಿಧಾನ: 
XX 

XX 
( 2ಎ) ಬೇಸಾಯದ ಬಳಕೆಗಾಗಿ ತೆರಿಗೆ ನಿರ್ಧರಿಸಲಾದ ಅಥವಾ ಹಿಡುವಳಿ ಹೊಂದಿರುವ ಭೂಮಿಯ ಯಾವುದೇ ಅಧಿಭೋಗದಾರನು 
ಕರ್ನಾಟಕ ಭೂ ಕಂದಾಯ ( ಎರಡನೇ ತಿದ್ದುಪಡಿ) ಅಧಿನಿಯಮ , 2009ರ ಪ್ರಾರಂಭದ ದಿನಾಂಕಕ್ಕೆ ಮೊದಲು ( 2) ನೇ ಉಪ- ಪ್ರಕರಣದ ಅಡಿಯಲ್ಲಿ 
ಜಿಲ್ಲಾಧಿಕಾರಿಯ ಅನುಮತಿಯನ್ನು ಪಡೆಯದೇ ಆ ಭೂಮಿಯನ್ನು ಅಥವಾ ಅದರ ಒಂದು ಭಾಗವನ್ನು ಯಾವುದೇ ನಿವಾಸ, ಕೈಗಾರಿಕೆ ಅಥವಾ ವಾಣಿಜ್ಯ 
ಅಥವಾ ಯಾವುದೇ ಇತರ ಉದ್ದೇಶಗಳಿಗಾಗಿ ಬಳಸಿಕೊಂಡಿರುವ ಸಂದರ್ಭದಲ್ಲಿ ಮತ್ತು ಅಂಥ ಬದಲಿ ಉಪಯೋಗವನ್ನು ಸಕ್ರಮಗೊಳಿಸಲು 
ಅಪೇಕ್ಷಿಸಿದಲ್ಲಿ ಕರ್ನಾಟಕ ಭೂ ಕಂದಾಯ ( ಎರಡನೇ ತಿದ್ದುಪಡಿ) ಅಧಿನಿಯಮ , 2009ರ ಪ್ರಾರಂಭದ ದಿನಾಂಕದಿಂದ ಒಂದು ವರ್ಷದ ಅವಧಿಯೊಳಗೆ 
ನಿಯಮಿಸಬಹುದಾದಂಥ ನಮೂನೆಯಲ್ಲಿ, ಅಂಥ ಶುಲ್ಕ ಮತ್ತು ದಂಡದೊಡನೆ ಜಿಲ್ಲಾಧಿಕಾರಿಯವರಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅಂಥ ಅರ್ಜಿಯನ್ನು 
ಸ್ವೀಕರಿಸಿದ ತರುವಾಯ, ಜಿಲ್ಲಾಧಿಕಾರಿಯು ಈ ಅಧಿನಿಯಮದಲ್ಲಿ ಏನೇ ಇದ್ದರೂ ಆದರೆ ಪ್ರಸ್ತುತ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನ 
ಉಪಬಂಧಗಳಿಗೆ ಒಳಪಟ್ಟು ಮತ್ತು ನಿಯಮಿಸಲಾದಂಥ ಷರತ್ತುಗಳಿಗೊಳಪಟ್ಟು ಹಾಗೂ ಅಂಥ ರೀತಿಯಲ್ಲಿ ತಾನು ಅವಶ್ಯವೆಂದು ಅಗತ್ಯಪಡಿಸಲಾದಂಥ 
ಸಾಕ್ಷ್ಯಗಳನ್ನು ಮಂಡಿಸಿದ ತರುವಾಯ ಮತ್ತು ವಿಚಾರಣೆ ನಡೆಸಿದ ನಂತರ ಅಂಥ ಭೂಮಿಯು ಈ ಕೆಳಕಂಡಂತೆ ಇದ್ದ ಸಂದರ್ಭದಲ್ಲಿ ಹೊರತುಪಡಿಸಿ , 
ಎಂದರೆ ಆ ಭೂಮಿಯು, 
(1) ನೈಸರ್ಗಿಕ ನೀರುಗಾಲುವೆಗಳು , ಅಥವಾ ಕಣಿವೆ ಹಾದಿಗೆ ಅಡ್ಡಲಾಗಿ ಇದ್ದಾಗ, 

ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರವು ಮಾಲೀಕತ್ವ ಅಥವಾ ನಿಯಂತ್ರಣ ಹೊಂದಿರುವ ಒಂದು ಪ್ರಾಧಿಕಾರಕ್ಕೆ ಅಥವಾ 
ಯಾವುದೇ ಸ್ಥಳೀಯ ಪ್ರಾಧಿಕಾರಕ್ಕೆ ಸೇರಿದಾಗ, 
ಪ್ರಸ್ತುತ ಇರುವ ಅಥವಾ ಉದ್ದೇಶಿತ ರಸ್ತೆಗಳು , ಒಳ ಅಥವಾ ಹೊರ ವರ್ತುಲ ರಸ್ತೆಗಳ, ರಾಷ್ಟ್ರೀಯ ಹೆದ್ದಾರಿಗಳು, ವರ್ತುಲ 
ರಸ್ತೆಗಳ ಮೇಲಿನ ಬೈಪಾಸುಗಳೂ ಸೇರಿದಂತೆ ರಸ್ತೆಗಳ ಅಗಲೀಕರಣಕ್ಕೆ ಪ್ರಸ್ತಾಪಿಸಲಾದ ಭೂಮಿ ಅಥವಾ ರೈಲ್ವೆ ಲೈನ್‌ಗಳು, 
ಟ್ರಾಮ್‌ವೇಗಳು, ಸಮೂಹ ತ್ವರಿತ ಸಾರಿಗೆ ವ್ಯವಸ್ಥೆ ಯೋಜನೆಗಳು , ಸಂಪರ್ಕಗಳು ಮತ್ತಿತರ ನಾಗರೀಕ ಸೌಲಭ್ಯಗಳು ಅಥವಾ 
ಸಾರ್ವಜನಿಕ ಸೌಲಭ್ಯಗಳಿಗೆ ಅಡ್ಡಲಾಗಿ ಬರುತ್ತಿದ್ದಾಗ, 
ಅರಣ್ಯ ಭೂಮಿಯಾಗಿದ್ದಾಗ, 
ಬೇರೊಬ್ಬ ವ್ಯಕ್ತಿಗೆ ಸೇರಿದ್ದು, ಅರ್ಜಿದಾರನು ಅದರ ಮೇಲೆ ಯಾವುದೇ ಹಕ್ಕನ್ನು ಹೊಂದಿರದಿದ್ದಾಗ, 
ಅದನ್ನು ಉದ್ಯಾನವನಗಳು , ಆಟದ ಮೈದಾನಗಳು , ಬಯಲು ಜಾಗವಾಗಿ ಅಥವಾ ಯಾವುದೇ ನಾಗರೀಕ ಸೌಲಭ್ಯಗಳನ್ನು 
ಒದಗಿಸುವುದಕ್ಕಾಗಿ ಮೀಸಲಿರಿಸಿದ್ದಾಗ, 
ಅಥವಾ ಕಟ್ಟಡವು ನೆರೆಯವರ ಸ್ವತ್ತಿಗೆ, ಮಳೆನೀರಿನ ಚರಂಡಿಗಳು, ಕೆರೆ ಅಂಗಳಗಳು , ನದಿಯ ಪಾತ್ರಗಳು, ಅಥವಾ ನದಿತಳಗಳು 

ಹಾಗೂ ಕಾಲುವೆಗಳಿಗೆ ಒತ್ತಿಕೊಂಡಿದ್ದಾಗ ಅಥವಾ ಹೈಟೆಕ್ಷನ್ ವಿದ್ಯುತ್ ಲೈನುಗಳ ಅಡಿಯಲ್ಲಿ ಬರುತ್ತಿದ್ದಾಗ, 
( viii ) ಪಾರಂಪರಿಕ ಸ್ಮಾರಕಗಳು, ವಿಮಾನ ನಿಲ್ದಾಣಗಳು ಅಥವಾ ರಕ್ಷಣಾ ನಿಯಮಗಳ ವಲಯ ವಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿದ 

ಎತ್ತರಗಳ ನಿರ್ಬಂಧಗಳಿಗೆ ವಿರುದ್ಧವಾಗಿ ಅದರ ಬಳಕೆ ಇದ್ದಾಗ, 
ಹೈಟೆಕ್ಷನ್ ಲೈನುಗಳಿಂದ ಎಷ್ಟು ದೂರ ಇರಬೇಕು ಎಂಬ ನಿರ್ಬಂಧಕ್ಕೆ ಅಥವಾ ಅಗ್ನಿ ಆಕಸ್ಮಿಕ ರಕ್ಷಣಾ ಕ್ರಮಗಳಿಗೆ ಅನುಗುಣವಾಗಿ 
ಇರದಿದ್ದಾಗ, 


(vii) 


(ix) 


ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಮಂತ್ರಾಲಯದ ಕರಾವಳಿ ವಲಯ ವಿನಿಯಮಗಳ ಪ್ರದೇಶದೊಳಗಡೆ ಇದ್ದಾಗ, 


2771 


( xi) ಅಥವಾ ಅಭಿವೃದ್ಧಿಯು ಸರಿಹೊಂದದ ವಲಯದಲ್ಲಿ ಇದ್ದು ವಿಶೇಷ ಅಥವಾ ಅನಿಯಮಿತ ಕೈಗಾರಿಕೆಯಾಗಿದ್ದು, ಕರ್ನಾಟಕ 

ಮಾಲಿನ್ಯ ನಿಯಂತ್ರಣ ಮಂಡಳಿಯು “ ಕೆಂಪು ” ಪಟ್ಟಿಯಲ್ಲಿ ಪ್ರವರ್ಗಿಸಿದ ಕೈಗಾರಿಕೆಯಾಗಿದ್ದಾಗ ಸರಿ ಹೊಂದುವ ವಲಯದೊಳಗೆ 

ಇದ್ದರೂ ಸಹ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯೊಂದಿಗೆ ಮಾತ್ರ ಅದನ್ನು ಸಕ್ರಮಗೊಳಿಸತಕ್ಕದ್ದು; 
( xii) ಭೂಮಿಯ ಬಳಕೆಯ ವಿಧಾನವನ್ನು ಬದಲಾಯಿಸಿರುವ ಸಂಬಂಧದಲ್ಲಿ ಅಕ್ರಮ - ಸಕ್ರಮಗೊಳಿಸುವುದನ್ನು ಕರ್ನಾಟಕ ನಗರ, ಪಟ್ಟಣ 

ಯೋಜನೆಗಳ ಅಧಿನಿಯಮ 1961ರ 14ಎ ಪ್ರಕರಣದ ಅನುಸಾರವಾಗಿ ಸಕ್ರಮಗೊಳಿಸತಕ್ಕದ್ದು. 
(xiii) ಅಥವಾ ಎರಡಕ್ಕಿಂತ ಹೆಚ್ಚು ಮಹಡಿಗಳನ್ನು ಹೊಂದಿರುವ ಯಾವುದೇ ಕಟ್ಟಡದ ಸಂಬಂಧದಲ್ಲಿ ಅಭಿವೃದ್ಧಿಯನ್ನು, 

( ಎ) ಅಂಥ ಕಟ್ಟಡ ಗಟ್ಟಿಯಾಗಿದೆ ಎಂಬ ಬಗ್ಗೆ ರಚನಾ ಅಭಿಯಂತರರು ನೀಡಿದ ಪ್ರಮಾಣ ಪತ್ರವನ್ನು ಮಂಡಿಸಿದ, 

( ಬಿ ) ಅಗ್ನಿಶಾಮಕ ಇಲಾಖೆಯಿಂದ ನಿರಾಪೇಕ್ಷಣ ಪ್ರಮಾಣ ಪತ್ರವನ್ನು ಮಂಡಿಸಿದ, 
- ಹೊರತು ಸಕ್ರಮಗೊಳಿಸತಕ್ಕದ್ದಲ್ಲ. 


(xiv ) 


ಅಥವಾ ಅನುಮೋದಿತ ಮಾಸ್ಟರ್ ಪ್ಲಾನಿನ ಕೃಷಿ ವಲಯದಲ್ಲಿ ಅಥವಾ ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ 
ಅಡಿಯಲ್ಲಿ ಹಸಿರು ಪ್ರದೇಶ ಎಂದು ಘೋಷಿಸಿದ ಪ್ರದೇಶದಲ್ಲಿ ಅಕ್ರಮವಾಗಿ ಮಾಡಿದ ಅಭಿವೃದ್ಧಿ ಅಥವಾ ರಚನೆಯಾಗಿದ್ದಾಗ, 
ಹಾಗೂ 


( xv ) 


ನಿಯಮಿಸಲಾದ ಯಾವುದೇ ಇತರ ನಿಷೇಧಗಳಲ್ಲಿ ಅದು ಒಳಗೊಂಡಿದ್ದಾಗ, 


- ಹೊರತುಪಡಿಸಿ ಅದನ್ನು ಸಕ್ರಮಗೊಳಿಸಬಹುದು ಅಥವಾ ಸಕ್ರಮಗೊಳಿಸಲು ನಿರಾಕರಿಸಬಹುದು: 


XX XXXX 


KARNATAKA LEGISLATIVE ASSEMBLY 


THIRTEENTH LEGISLATIVE ASSEMBLY 


TENTH SESSION 


THE KARNATAKA LAND REVENUE (AMENDMENT) BILL , 2011 


(LA, Bil No . 27 of 2011) 


A Bill further to amend the Karnataka Land Revenue Act, 1964. 

Whereas, it is expedient further to amend the Karnataka Land Revenue Act, 1964 (Karnataka Act 12 of 1964), 
for the purposes hereinafter appearing; 

Be it enacted by the Karnataka State Legislature in the Sixty Second year of the Republic of India , as follows: 

1 . Short title and commencement.- (1) This Act may be called the Karnataka Land Revenue (Amendment) 
Act , 2011. 

(2 ) It shall come into force at once . 

2 . Amendment of section 95 .- In section 95 of the Karnataka Land Revenue Act, 1964 (Karnataka Act 12 of 
1964 ), in sub -section (2A) for the words, brackets and figures “within the period of one year from the date of 
commencement of the Karnataka Land Revenue (Amendment) Act, 2009” the words brackets and figures "within the 
period of one year from the date of commencement of the Karnataka Land Revenue (Amendment) Act, 2011” shall be 
and shall always be deemed to have been substituted . 


STATEMENT OF OBJECTS AND REASONS 


The period of one year for submitting applications for the purpose of section 95 of the Karnataka Land Revenue 
Act, 1964 as amended in Karnataka Act 26 of 2009, has expired. The said period of one year is being, now extended by 
the proposed amendment. 


Hence the Bill . 


2772 


FINANCIAL MEMORANDUM 
There is no extra expenditure involved in the proposed Legislative measure. 


G .KARUNAKARA REDDY 

Minister for Revenue 


S . B . PATIL 

Secretary 
Karnataka Legislative Assembly 


ANNEXURE 


Extract from the Karnataka Land Revenue Act , 1964 (Karnataka Act 12 of 1964 ) 


XXX 


XXX 


XX 


95 . Uses of agricultural land and the procedure for use of agricultural land for other purpose. 
XX 

XX 


st 


(2A ) Where any occupant of land assessed or held for the purpose of agriculture has diverted such land or part 
thereof to residential purpose without obtaining the permission of Deputy Commissioner under sub - section (2), prior to 
31 day of December 2008 and desirous to get such diversion be regularised , shall, apply within the period of one year 
from the date of commencement of the Karnataka Land Revenue (Second Amendment) Act, 2009 in such form , 
alongwith such fee and penalty , as may be prescribed , to the Deputy Commissioner. On receipt of such application , the 
Deputy Commissioner may , notwithstanding anything contained in this Act, but subject to the provisions of any other 
law for the timebeing in force and subject to such conditions and in such manner as may be prescribed , on production 
of such evidence as he may require it to be necessary and after an enquiry , regularise or refuse to regularize except 
where such land , 

(1) lies in the line of natural drains or course of valley ; 
(ii) belongs to the State Government or an authority owned or controlled by the State Government or any local 

Authority ; 
coming in the way of existing or proposed roads, inner or outer ring roads, national high ways , by pass over 
ring roads including those proposed for widening and railway lines , tram ways , mass rapid transit system 

projects, communications and other civic facilities or public utilities ; 
(iv) is a forest land ; 

belonging to another person over which the applicant has no title ; 
(vi ) is reserved for parks, play grounds, open places or for providing any civic amenities ; 
(vii) or building is abutting to neighbouring property , storm water drains, tank bed areas , river course or beds 

and canals or below the high tension electric line; 
(viii) use is against height restrictions specified in zoning regulations for heritage monuments , aerodrums and 

Defense Regulations; 

not conforms to any clearance from high -tension lines or fire protection measures ; 
(x) is in the area covered by the Coastal Zone Regulations of the Ministry Environment and Forest , Government 

of India ; 
regularisation of violation in respect of change of land use shall be made as far as may be in accordance with 

section 14A of the Karnataka Town and Country Planning Act, 1961; 
(xii) or development in respect of any building having more than two floors shall be regularised unless, 
(a ) a certificate from a Structural Engineer is produced regarding the structural stability of such 

building; 
(b ) a No Objection Certificate is obtained from the Fire Force Department. 
(xiii) or unauthorised development or construction made in agricultural zone of approved Master Plan or green 

belt area declared under Karnataka Land Revenue Act , 1964 ; and 
(xiv ) is covered under any other prohibition as may be prescribed : 


( ix ) 


( xi) 


XX 


Xx 


XX 


XX 


S . B .PATIL 

Secretary 
Karnataka Legislative Assembly 


2773 


ವಿಶೇಷ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಶುಕ್ರವಾರ, ಜೂನ್ ೩ , ೨೦೧೧ (ಜೈಷ್ಠ ೧೩ , ಶಕ ವರ್ಷ ೧೯೩೩ ) | 


ನಂ . ೫೪೪ 


KARNATAKA LEGISLATIVE ASSEMBLY SECRETARIAT 

NOTIFICATION 


No . KLA / LGA / 28 / Bill / 2011, Bangalore , Dated : 3rd June, 2011 


The following Bill was introduced in Legislative Assembly on 3 .6 .2011. 


ಕರ್ನಾಟಕ ವಿಧಾನ ಸಭೆ 


ಹದಿಮೂರನೇ ವಿಧಾನ ಸಭೆ 

ಹತ್ತನೇ ಅಧಿವೇಶನ 
ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ( ತಿದ್ದುಪಡಿ) ವಿಧೇಯಕ, 2011 

( 2011ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ - 28) 
ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಅಧಿನಿಯಮ, 1994ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡು ಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಅಧಿನಿಯಮ, 1994ನ್ನು (1994ರ 
ಕರ್ನಾಟಕ ಅಧಿನಿಯಮ 31) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ ; 

ಇದು ಭಾರತ ಗಣರಾಜ್ಯದ ಅರವತ್ತೆರಡನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ , 
ಎಂದರೆ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ( ತಿದ್ದುಪಡಿ ) ಅಧಿನಿಯಮ , 
2011 ಎಂದು ಕರೆಯತಕ್ಕದ್ದು. 


(2 ) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು . 


2 . 3ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಅಧಿನಿಯಮ, 1994ರ (1994ರ ಕರ್ನಾಟಕ ಅಧಿನಿಯಮ 
31) ( ಇಲ್ಲಿ ಇನ್ನುಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 3ನೇ ಪ್ರಕರಣದಲ್ಲಿ, ( 2) ನೇ ಉಪ ಪ್ರಕರಣಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು , ಎಂದರೆ : 
“(2) ಆಯೋಗವು ಈ ಕೆಳಗಿನವರನ್ನು ಹೊಂದಿರತಕ್ಕದ್ದು, 

ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯು ಅಧ್ಯಕ್ಷರಾಗಿರತಕ್ಕದ್ದು ಹಾಗೂ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ 
ಪದವಿಯನ್ನು ಪಡೆದಿರುವ, ಅಲ್ಪಸಂಖ್ಯಾತ ಸಮುದಾಯದಿಂದ ಮತ್ತು ಕ್ರಿಶ್ಚಿಯನ್, ಜೈನ್, ಬೌದ್ದ ಮತ್ತು ಸಿಖ್ ಈ ಪ್ರತಿಯೊಂದು 

ಸಮುದಾಯದಿಂದ ಒಬ್ಬರಿಗಿಂತ ಕಡಿಮೆ ಇಲ್ಲದಂತೆ ಇತರ ಎಂಟು ಸದಸ್ಯರನ್ನು ಹೊಂದಿರತಕ್ಕದ್ದು. 
( ಬಿ) ಸರ್ಕಾರದ ಉಪ ಕಾರ್ಯದರ್ಶಿಯವರ ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಅಧಿಕಾರಿಯಾಗಿರುವ ಸರ್ಕಾರದಿಂದ 

ನೇಮಿಸಲ್ಪಟ್ಟ ಆಯೋಗದ ಕಾರ್ಯದರ್ಶಿಯನ್ನು ಹೊಂದಿರತಕ್ಕದ್ದು. ” 


3 . 4ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 4ನೇ ಪ್ರಕರಣದಲ್ಲಿ, 
(ಎ) (3) ನೇ ಉಪ ಪ್ರಕರಣಕ್ಕೆ, ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

“(3) ಅಧ್ಯಕ್ಷರು ನಿಯಮಿಸಬಹುದಾದಂಥ ವೇತನ ಮತ್ತು ಭತ್ಯೆಗಳನ್ನು ಹಾಗೂ ಇತರ ಸದಸ್ಯರು ನಿಯಮಿಸಬಹುದಾದಂಥ ಭತ್ಯೆಗಳನ್ನು 
ಸ್ವೀಕರಿಸತಕ್ಕದ್ದು.” 

( ಬಿ) (4) ನೇ ಉಪ ಪ್ರಕರಣದಲ್ಲಿ, “ ಅಧ್ಯಕ್ಷ ಮತ್ತು ಇತರ ಸದಸ್ಯರಿಗೆ ಸಂದಾಯ ಮಾಡಬೇಕಾದ ವೇತನ ಮತ್ತು ಭತ್ಯೆಗಳನ್ನು ” ಎಂಬ 
ಪದಗಳಿಗೆ ಅಧ್ಯಕ್ಷರಿಗೆ ಸಂದಾಯ ಮಾಡಬೇಕಾದ ವೇತನ ಮತ್ತು ಭತ್ಯೆಗಳನ್ನು ಹಾಗೂ ಇತರ ಸದಸ್ಯರಿಗೆ ಸಂದಾಯ ಮಾಡಬೇಕಾದ ಭತ್ಯೆಗಳನ್ನು ” 
ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು . 


4. 10ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 10ನೇ ಪ್ರಕರಣದ (1) ನೇ ಉಪ ಪ್ರಕರಣದಲ್ಲಿ ( ಬಿ ) ಖಂಡದ ತರುವಾಯ, ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ: 


“( ಬಿಬಿ ) ಪ್ರಧಾನ ಮಂತ್ರಿಗಳ ಹೊಸ 15 ಅಂಶದ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಶಿಫಾರಸ್ಸುಗಳನ್ನು ಮಾಡುವುದು. ” 


2774 


5. 17ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 17ನೇ ಪ್ರಕರಣದ ( 2) ನೇ ಉಪ ಪ್ರಕರಣದಲ್ಲಿ ( ಬಿ) ಖಂಡಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು , ಎಂದರೆ: 

“( ಬಿ) ಆಯೋಗದ ಅಧ್ಯಕ್ಷರಿಗೆ ಸಂದಾಯವಾಗಬೇಕಾದ ವೇತನ, ಭತ್ಯೆ ಮತ್ತು ಇತರ ಉಪಲಬ್ಬಿಗಳು, ಇತರ ಸದಸ್ಯರಿಗೆ 
ಸಂದಾಯವಾಗಬೇಕಾದ ಭತ್ಯೆಗಳು ಮತ್ತು ಇತರ ಸೇವಾ ಷರತ್ತುಗಳು ” 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಅಧಿನಿಯಮ , 1994ನ್ನು ಈ ಮುಂದಿನ ಉಪಬಂಧಗಳನ್ನು ಕಲ್ಪಿಸುವುದಕ್ಕಾಗಿ ತಿದ್ದುಪಡಿ 
ಮಾಡುವುದು ಅವಶ್ಯವೆಂದು ಪರಿಗಣಿಸಲಾಗಿದೆ, 
(1) ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನಿಷ್ಠ ಪದವಿಯನ್ನು ಪಡೆದಿರುವವರನ್ನು ಆಯೋಗದ ಸದಸ್ಯರನ್ನಾಗಿ ನಾಮನಿರ್ದೇಶನ 

ಮಾಡುವುದು; 
(2) ಇತರ ಎಂಟು ಸದಸ್ಯರ ಪೈಕಿ ಕ್ರಿಶ್ಚಿಯನ್, ಜೈನ್, ಬೌದ್ಧ ಮತ್ತು ಸಿಖ್ ಈ ಪ್ರತಿಯೊಂದು ಸಮುದಾಯದಿಂದ ಕನಿಷ್ಠ ಒಬ್ಬರಿಗೆ ಸದಸ್ಯತ್ವ 

ನೀಡುವುದು; 
(3) ಸದಸ್ಯರಿಗೆ ಸಂಬಳ ಮತ್ತು ಭತ್ಯೆಗಳಿಗೆ ಬದಲಾಗಿ ಭತ್ಯೆಗಳನ್ನು ಸಂದಾಯ ಮಾಡುವುದು; 
(4) ಆಯೋಗದ ಹೆಚ್ಚುವರಿ ಕರ್ತವ್ಯವಾಗಿ ಪ್ರಧಾನ ಮಂತ್ರಿಗಳ ಹೊಸ 15 ಅಂಶದ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಶಿಫಾರಸ್ಸುಗಳನ್ನು 

ಮಾಡುವುದು. 
ಆದ್ದರಿಂದ ಈ ವಿಧೇಯಕ. 


ಆರ್ಥಿಕ ಜ್ಞಾಪನ 


ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಆರ್ಥಿಕ ವೆಚ್ಚವನ್ನು ಒಳಗೊಳ್ಳುವುದಿಲ್ಲ. 


ಮುಮ್ರಾಜ್ ಅಲಿ ಖಾನ್ 

ಹಜ್, ವಕ್ಸ್ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


ಎಸ್ . ಬಿ . ಪಾಟೀಲ್ 

ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ಅನುಬಂಧ 


ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಅಧಿನಿಯಮ , 1994ರ ( 1994ರ ಕರ್ನಾಟಕ 

ಅಧಿನಿಯಮ 31) ಉದ್ಧತ ಭಾಗಗಳು 

XX XX XX 
3. ಆಯೋಗದ ರಚನೆ.- (1) ಈ ಅಧಿನಿಯಮದ ಪ್ರಾರಂಭದ ತರುವಾಯ ಆದಷ್ಟು ಬೇಗನೆ ಸರ್ಕಾರವು, ಈ ಅಧಿನಿಯಮದ ಅಡಿಯಲ್ಲಿ 
ತನಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ವಹಿಸಲಾದ ಪ್ರಕಾರ್ಯಗಳನ್ನು ನೆರವೇರಿಸಲು, ಬೆಂಗಳೂರಿನಲ್ಲಿ ಕೇಂದ್ರ ಕಾರ್ಯಸ್ಥಾನ 
ಹೊಂದಿರುವ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಎಂದು ಕರೆಯಲಾಗುವ ಒಂದು ನಿಕಾಯವನ್ನು ರಚಿಸತಕ್ಕದ್ದು. 
(2) ಆಯೋಗವು, 

( ಎ) ದಕ್ಷತೆ , ಸಾಮರ್ಥ್ಯ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುವ ವ್ಯಕ್ತಿಗಳ ಪೈಕಿಯಿಂದ ಸರ್ಕಾರವು ನಾಮನಿರ್ದೇಶಿಸುವ ಒಬ್ಬ 
ಅಧ್ಯಕ್ಷ ಮತ್ತು ಇತರ ಆರು ಮಂದಿ ಸದಸ್ಯರನ್ನು ಹೊಂದಿರತಕ್ಕದ್ದು : 

ಪರಂತು, ಅಧ್ಯಕ್ಷನನ್ನು ಒಳಗೊಂಡಂತೆ ಐದು ಜನ ಸದಸ್ಯರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರತಕ್ಕದ್ದು, ಮತ್ತು 

( ಬಿ) ಸರ್ಕಾರದ ಜಂಟಿ ಕಾರ್ಯದರ್ಶಿಯವರ ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಅಧಿಕಾರಿಯಾಗಿರುವ ಸರ್ಕಾರದಿಂದ ನೇಮಿತನಾದ 
ಆಯೋಗದ ಕಾರ್ಯದರ್ಶಿಯನ್ನು ಹೊಂದಿರತಕ್ಕದ್ದು. 

XXXX 


XX 


XX 


2775 


4. ಅಧ್ಯಕ್ಷ ಮತ್ತು ಸದಸ್ಯರ ಪದಾವಧಿ ಮತ್ತು ಸೇವಾ ಷರತ್ತುಗಳು. 


YY 


XX 


XX XX 

XX 
(3) ಅಧ್ಯಕ್ಷ ಮತ್ತು ಇತರ ಸದಸ್ಯರು ನಿಯಮಿಸಬಹುದಾದಂಥ ವೇತನ ಮತ್ತು ಭತ್ಯೆಗಳನ್ನು ಸ್ವೀಕರಿಸತಕ್ಕದ್ದು. 

( 4) ಅಧ್ಯಕ್ಷ ಮತ್ತು ಇತರ ಸದಸ್ಯರಿಗೆ ಸಂದಾಯ ಮಾಡಬೇಕಾದ ವೇತನ ಮತ್ತು ಭತ್ಯೆಗಳನ್ನು 12ನೇ ಪ್ರಕರಣದ (2) ನೇ ಉಪ- ಪ್ರಕರಣದಲ್ಲಿ 
ಉಲ್ಲೇಖಿಸಲಾದ ಅನುದಾನಗಳಿಂದ ಭರಿಸತಕ್ಕದ್ದು . 

- XX XX XX 
10 . ಆಯೋಗದ ಪ್ರಕಾರ್ಯಗಳು .- (1) ಆಯೋಗದ ಪ್ರಕಾರ್ಯಗಳು ಈ ಮುಂದಿನಂತಿರತಕ್ಕದ್ದು: 

(ಎ) ಸಂವಿಧಾನದಲ್ಲಿ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಸಂರಕ್ಷಣೆಗಾಗಿ ರಾಜ್ಯವಿಧಾನ ಮಂಡಲವು ಅಂಗೀಕರಿಸಿದ ಕಾನೂನುಗಳಲ್ಲಿ 
ಕಲ್ಪಿಸಲಾಗಿರುವ ವಿವಿಧ ರಕ್ಷಣಾ ಕ್ರಮಗಳ ಬಗ್ಗೆ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವುದು; 

(ಬಿ) ಎಲ್ಲಾ ರಕ್ಷಣಾ ಕ್ರಮಗಳ ಪರಿಣಾಮಕಾರಿಯಾದ ಅನುಷ್ಠಾನ ಮತ್ತು ಜಾರಿಗೊಳಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ 
ಶಿಫಾರಸ್ಸು ಮಾಡುವುದು; 

( ಸಿ) ಸಂವಿಧಾನದಲ್ಲಿ , ರಾಜ್ಯ ವಿಧಾನಮಂಡಲವು ಅಧಿನಿಯಮಿಸಿದ ಕಾನೂನುಗಳಲ್ಲಿ ಮತ್ತು ಅಲ್ಪಸಂಖ್ಯಾತ ವರ್ಗಗಳಿಗಾಗಿ ಸರ್ಕಾರದ 
ಕಾರ್ಯನೀತಿಗಳು ಮತ್ತು ಯೋಜನೆಗಳಲ್ಲಿ ಕಲ್ಪಿಸಲಾದ ರಕ್ಷಣಾ ಕ್ರಮಗಳ ಬಗೆಗಿನ ಕಾರ್ಯನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡುವುದು; 

( ಡಿ) ಅಲ್ಪಸಂಖ್ಯಾತ ವರ್ಗಗಳ ಬಗೆಗಿನ ತಾರತಮ್ಯವನ್ನು ತಪ್ಪಿಸುವ ಪ್ರಶ್ನೆಯ ಸಂಬಂಧದಲ್ಲಿ ಅಧ್ಯಯನ, ಸಂಶೋಧನೆ ಮತ್ತು ವಿಶ್ಲೇಷಣೆ 
ಮಾಡುವುದು; 

( ಇ) ಸರ್ಕಾರದ ಉದ್ದಿಮೆಗಳ , ಸರ್ಕಾರದ ಮತ್ತು ಅರೆ ಸರ್ಕಾರಿ ನಿಕಾಯ ಮುಂತಾದವುಗಳ ಸೇವೆಯಲ್ಲಿ ಅಲ್ಪಸಂಖ್ಯಾತ ವರ್ಗಗಳ 
ಪ್ರಾತಿನಿಧ್ಯವನ್ನು ವಾಸ್ತವಿಕವಾಗಿ ನಿರ್ಧರಿಸುವುದು ಮತ್ತು ಪ್ರಾತಿನಿಧ್ಯವು ಸಾಕಷ್ಟಿಲ್ಲದಿದ್ದ ಸಂದರ್ಭದಲ್ಲಿ, ಅಪೇಕ್ಷಿತ ಮಟ್ಟವನ್ನು ಸಾಧಿಸುವುದಕ್ಕಾಗಿ 
ಮಾರ್ಗೊಪಾಯಗಳನ್ನು ಸೂಚಿಸುವುದು; 

( ಎಫ್ ) ರಾಜ್ಯದಲ್ಲಿ ಕೋಮು ಸಾಮರಸ್ಯವನ್ನು ಖಚಿತಪಡಿಸಿಕೊಳ್ಳಲು, ನಿರ್ವಹಿಸಲು ಮತ್ತು ಉತ್ತೇಜಿಸಲು ಶಿಫಾರಸ್ಸುಗಳನ್ನು ಮಾಡುವುದು; 
( ಜಿ) ಗೊತ್ತುಪಡಿಸಿದ ಅವಧಿಯಲ್ಲಿ ಸರ್ಕಾರಕ್ಕೆ ನಿಯತಕಾಲಿಕ ವರದಿಗಳನ್ನು ಸಲ್ಲಿಸುವುದು; 

( ಹೆಚ್ ) ಅಲ್ಪಸಂಖ್ಯಾತ ವರ್ಗಗಳ ಕಲ್ಯಾಣ ಮತ್ತು ಅಭಿವೃದ್ದಿಯ ದೃಷ್ಟಿಯಿಂದ ಮುಖ್ಯವಾದುದೆಂದು ಆಯೋಗವು ಅಭಿಪ್ರಾಯಪಡುವ 
ಯಾವುದೇ ಇತರ ವಿಷಯದ ಬಗ್ಗೆ ಅಧ್ಯಯನ ನಡೆಸುವುದು ಮತ್ತು ಸೂಕ್ತ ಶಿಫಾರಸ್ಸುಗಳನ್ನು ಮಾಡುವುದು; 

( ಐ) ಅಲ್ಪಸಂಖ್ಯಾತ ವರ್ಗಗಳ ಕುಂದುಕೊರತೆಗಳನ್ನು ಪರಿಗಣಿಸುವುದು ಮತ್ತು ಕಾಲಕಾಲಕ್ಕೆ ಸೂಕ್ತ ಪರಿಹಾರವನ್ನು ಸೂಚಿಸುವುದು; 

( ಜೆ) ಅಲ್ಪಸಂಖ್ಯಾತರ ಹಕ್ಕುಗಳ ಮತ್ತು ರಕ್ಷಣಾ ಕ್ರಮಗಳ ಬಗೆಗಿನ ವಂಚನೆಗೆ ಸಂಬಂಧಿಸಿದ ನಿರ್ದಿಷ್ಟ ದೂರುಗಳ ಬಗ್ಗೆ ಪರಿಶೀಲಿಸುವುದು 
ಮತ್ತು ಅಂಥ ವಿಷಯಗಳನ್ನು ಸೂಕ್ತ ಪ್ರಾಧಿಕಾರದ ಮುಂದೆ ತರುವುದು: 

ಪರಂತು, (1) ನೇ ಉಪಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ವಿಷಯವನ್ನು ಅಲ್ಪಸಂಖ್ಯಾತ ವರ್ಗಗಳಿಗಾಗಿ ರಾಷ್ಟ್ರೀಯ ಆಯೋಗ 
ಅಧಿನಿಯಮ, 1992ರ (1992ರ ಕೇಂದ್ರಾಧಿನಿಯಮ 19 ) 3ನೇ ಪ್ರಕರಣದ ಅಡಿಯಲ್ಲಿ ರಚಿತವಾದ ಅಲ್ಪಸಂಖ್ಯಾತ ವರ್ಗಗಳಿಗಾಗಿ ರಾಷ್ಟ್ರೀಯ 
ಆಯೋಗವು ವಹಿಸಿಕೊಂಡರೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗವು ಅಂಥ ವಿಷಯಗಳ ಬಗ್ಗೆ ಅಧಿಕಾರ ವ್ಯಾಪ್ತಿ ಹೊಂದಿರುವುದು ನಿಂತು ಹೋಗತಕ್ಕದ್ದು. 

- XX XX XX 


17 . ನಿಯಮ ರಚನಾಧಿಕಾರ - XX 


XX 


XX 


(2) ವಿಶೇಷವಾಗಿ ಮತ್ತು ಪೂರ್ವೋಕ್ತ ಉಪಬಂಧಗಳ ಸಾಮಾನ್ಯತೆಗೆ ಪ್ರತಿಕೂಲವಾಗದಂತೆ ಅಂಥ ನಿಯಮಗಳು ಈ ಮುಂದಿನವುಗಳ ಬಗ್ಗೆ 
ಉಪಬಂಧ ಕಲ್ಪಿಸಬಹುದು: 

( ಎ) ಆಯೋಗದ ಅಧ್ಯಕ್ಷನ ಸ್ಥಾನಮಾನವನ್ನು ನಿರ್ಧರಿಸುವುದು ; 

( ಬಿ) ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಸಂದಾಯವಾಗಬೇಕಾದ ವೇತನ, ಭತ್ಯೆ ಮತ್ತು ಇತರ ಉಪಲಬ್ಬಿಗಳು ಮತ್ತು ಅವರ ಇತರ 
ಸೇವಾ ಷರತ್ತುಗಳು; 

( ಸಿ) ಅಧಿನಿಯಮದ ಉಪಬಂಧಗಳಿಗನುಸಾರವಾಗಿ ಗೊತ್ತುಪಡಿಸಬೇಕಾದ ಅಥವಾ ಗೊತ್ತುಪಡಿಸಬಹುದಾದ ಯಾವುದೇ ಇತರ ವಿಷಯ 
ಮತ್ತು ಈ ಅಧಿನಿಯಮದ ಸೂಕ್ತ ಅನುಷ್ಠಾನಕ್ಕೆ ಅಗತ್ಯವೆಂದು ಸರ್ಕಾರವು ಅಭಿಪ್ರಾಯಪಡುವ ಉಪಬಂಧ. 


XX 


XX 


XX 


2776 


KARNATAKA LEGISLATIVE ASSEMBLY 


THIRTEENTH LEGISLATIVE ASSEMBLY 


TENTH SESSION 


THE KARNATAKA STATE MINORITIES COMMISSION (AMENDMENT) BILL , 2011 


(L . A . Bill No . 28 of 2011) 
A Bill further to amend the Karnataka State Minorities Commission Act, 1994 . 

Whereas it is expedient further to amend the Karnataka State Minorities Commission Act, 1994 (Karnataka Act 
31 of 1994 ) for the purposes hereinafter appearing; 


Be it enacted by the Karnataka State Legislature in the Sixty -Second year of the Republic of India , as follows: 

1 . Short title and commencement.- (1) This Act may be called the Karnataka State Minorities Commission 
(Amendment) Act, 2011 . 


(2 ) It shall come into force at once . 


2 . Amendment of section 3 . - In the Karnataka State Minorities Commission Act, 1994 (Karnataka Act 31 of 
1994 ) (hereinafter referred to as the principal Act), in section 3 , for sub - section ( 2 ), the following shall be substituted , 
namely : 


“ (2) The Commission shall consist of, 


(a ) the Chairman who shall be a person of a minority community and eight other members from the minority 

community holding a degree from a recognized university out of which not less than one each member 
shall be from Christian , Jain , Buddhist and Sikh community . 


(b ) 


the Secretary of the Commission , appointed by the Government being an officer not below the rank of 
Deputy Secretary to Government.” 


3 . Amendment of section 4 .- In section 4 of the principal Act, 


(a ) for sub -section (3 ), the following shall be substituted , namely : 

" (3) The Chairman shall receive such salary and allowances and the other members shall receive such 
allowances as may be prescribed .” 

(b ) in sub - section (4 ), for the words “ other members ” the words “ allowances payable to other members” shall 
be substituted. 


4 . Amendment of section 10 .- In section 10 of the principal Act , in sub - section ( 1), after clause (b ), the 
following shall be inserted , namely: 

" (bb ) to make recommendations for implementing the Prime Ministers new 15 Point Programme.” 

5 . Amendment of section 17 .- In section 17 of the principal Act, in sub -section (2 ), for clause (b ), the 
following shall be substituted , namely: 


“ (b ) the salary , allowances and other emoluments payable to the Chairman , the allowances payable to other 
members of the Commission and other conditions of service .” 


STATEMENT OF OBJECTS AND REASONS 


It is considered necessary to amend the Karnataka State Minorities Commission Act, 1994 (Karnataka Act No. 
31 of 1994 ) to provide for, 

( 1) nomination of the members of the Commission who posses a minimum degree from a recognised 

University ; 


membership of atleast one each from Christian , Jain , Buddhist and Sikh community out of the eight 
other members ; 


(4 ) 


paymentof allowances to the members instead of salary and allowances ; 
additional function to the Commission to make recommendation for implementing the Prime Ministers 
new 15 Point Programme. 


Hence the Bill. 


2777 


FINANCIAL MEMORANDUM 


There is no extra financial expenditure involved in the proposed Legislative measure . 


MUMTAZ ALI KHAN 
Minister for Wakf and Haz 

and Minorities Welfare 


S . B . PATIL 

Secretary 
Karnataka Legislative Assembly 


ANNEXURE 


Extract from the Karnataka State Minorities Commission Act , 1994 

(Karnataka Act 31 of 1994 ) 
XX XX 

XX 
3 . Constitution of the Commission .- ( 1) As soon as may be after the commencement of this Act, the 
Government shall constitute a body to be called as the Karnataka State Minorities Commission to exercise the powers 
conferred on and to perform the function assigned to it under this Act with its headquarters at Bangalore . 

(2 ) The Commission shall consist of , 


a Chairman and six other members to be nominated by the Government, from amongst persons of 
eminence, ability and integrity : 
Provided that five members including the Chairman shall be from amongst the minorities 

communities ; and 
(b ) 

Secretary of the Commission , appointed by the Government being an officer not below the rank of a 

Joint Secretary to Government. 
4 . Term of office and conditions of service of the Chairman and members .- ( 1) Subject to the pleasure of 
the Government, the Chairman and members of the Commission shall hold office for a term of three years from the date 
they assume their offices. 

(2 ) The Chairman or a member of the Commission may resign from his office in writing under his signature 
addressed to the Government, but shall continue in office until his resignation is accepted . 


(3 ) The Chairman and other members shall receive such salary and allowance , as may be prescribed . 

(4 ) The salary and allowances payable to the Chairman and other members shall be defrayed out of the grants 
referred to in sub -section (2 ) of section 12 . 

(5 ) A casual vacancy in the office of a member shall be filled up as soon as may be , by the authority concerned 
and a member so nominated shall hold office for the unexpired portion of the term of the office of his predecessor. 
XXXX 

XX 
10 . Functions of the Commission .- ( 1) The functions of the Commission shall be as follows: 

to examine the working of various safeguards provided in the Constitution and in the laws passed by 

the State Legislature for the protection of minorities; 
(b ) to make recommendations with a view to ensuring effective implementation and enforcement of all the 
safeguards; 
XX XX 

XX 
17 . Power to make rules .- ( 1) The Government may , after previous publication by notification , in the official 
Gazette ,make rules for the purposes of carrying out the provisions of this Act. 

(2 ) In particular and without prejudice to the generality of the foregoing provisions , such rules may provide for , 


to determine the status of Chairman of the Commission ; 


(b ) 


the salary , allowance and other emoluments payable to the Chairman and members of the 
Commission and other conditions of their service ; 


XX 


XX 


XX 

S . B .PATIL 

Secretary 
Karnataka Legislative Assembly 


2778 


ವಿಶೇಷ ಪತ್ರಿಕೆ 


ಭಾಗ - III | 


ಬೆಂಗಳೂರು, ಶುಕ್ರವಾರ, ಜೂನ್ ೩ , ೨೦೧೧ (ಜೇಷ್ಠ ೧೩ , ಶಕ ವರ್ಷ ೧೯೩೩ ) 


ನಂ . ೫೪೫ 


ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ ( ಹಿಂಭಾಗ) 1ನೇ ಮಹಡಿ ನಂ .8, ಕನ್ನಿಂಗ್ ಹ್ಯಾಂ ರಸ್ತೆ , ಬೆಂಗಳೂರು- 560052 


ಆದೇಶ 


ಸಂಖ್ಯೆ: ರಾಚುಆ. 21.ಇಯುಬಿ.2011 , ಬೆಂಗಳೂರು ದಿನಾಂಕ: 03 - 06 - 2011 


ರಾಜ್ಯ ಚುನಾವಣಾ ಆಯೋಗವು ಈ ಕೆಳಗೆ ನಮೂದಿಸಿರುವ ಚುನಾವಣಾ ವೇಳಾಪಟ್ಟಿಯಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 
ವಾರ್ಡ್ ನಂ 180 ( ಬನಶಂಕರಿ ದೇವಸ್ಥಾನದ ವಾರ್ಡ್) ಉಪಚುನಾವಣೆಯನ್ನು ನಡೆಸಲು ಆದೇಶಿಸಿದೆ. 


ಚುನಾವಣಾ ವೇಳಾ ಪಟ್ಟಿ 
ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರವರು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ | 
1 ದಿನಾಂಕ ಮತ್ತು ದಿನ 


2 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


3 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


4 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


5 ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸ ಬೇಕಾದ ದಿನಾಂಕ ಮತ್ತು ದಿನ 


06 - 06 - 2011 
ಸೋಮವಾರ 
13 - 06 - 2011 
ಸೋಮವಾರ 
14 - 06 - 2011 
ಮಂಗಳವಾರ 
16 - 06 - 2011 
ಗುರುವಾರ 
26 - 06 - 2011 
ಭಾನುವಾರ 
26 - 06 - 2011 
ಭಾನುವಾರ 
28 -06 - 2011 
ಮಂಗಳವಾರ 
29 - 06 - 2011 
ಬುಧವಾರ 
30 - 06 - 2011 
ಗುರುವಾರ 


6 ಮತದಾನದ ಸಮಯ ಬೆಳಿಗ್ಗೆ 7 . 00 ಘಂಟೆಯಿಂದ ಸಾಯಂಕಾಲ 5 . 00 ಘಂಟೆವರೆಗೆ 


7 ಮರು ಮತದಾನ ಇದ್ದಲ್ಲಿ ಮತದಾನದ ಸಮಯ ಬೆಳಿಗ್ಗೆ 7. 00 ಘಂಟೆಯಿಂದ ಸಾಯಂಕಾಲ 5 . 00 ಘಂಟೆವರೆಗೆ 


8 ಮತಗಳ ಎಣಿಕೆಯು ಬೆಳಿಗ್ಗೆ 8. 00 ಘಂಟೆಯಿಂದ 


9 ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರವರು ಆಯೋಗವು ಆದೇಶಿಸಿರುವ ಚುನಾವಣಾ ವೇಳಾ ಪಟ್ಟಿಯನ್ನು ಅನುಸರಿಸಿ 
ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ( ಚುನಾವಣೆ) ನಿಯಮಗಳು 1979 ರ ನಿಯಮ 10 ರ ಪ್ರಕಾರ ಅಧಿಸೂಚನೆಯನ್ನು ಪ್ರಪತ್ರ 1ರಲ್ಲಿ 
ಹೊರಡಿಸತಕ್ಕದ್ದು . ಹಾಗೆ ಹೊರಡಿಸಲಾದ ಅಧಿಸೂಚನೆಯನ್ನು ಅದೇ ದಿನದಂದು ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು . ಪ್ರಕಟಿತ ಅಧಿಸೂಚನೆಯ 
ಪ್ರತಿಗಳನ್ನು ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾಧಿಕಾರಿಗಳ ಕಛೇರಿ, ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಯ ಕಛೇರಿ 
ಹಾಗೂ ಇನ್ನಿತರ ಮುಖ್ಯ ಸ್ಥಳಗಳಲ್ಲಿಯೂ ಸಹಾ ಪ್ರದರ್ಶಿಸತಕ್ಕದ್ದು. ಅಧಿಸೂಚನೆಯ ಪ್ರತಿಯನ್ನು ಚುನಾವಣಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ಅದೇ 
ದಿನದಂದು ಪ್ರಪತ್ರ -1ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವಂತೆ ಅವರಿಗೆ ಸೂಚನೆಗಳನ್ನು ನೀಡತಕ್ಕದ್ದು. ಚುನಾವಣೆ ನಡೆಯುವ ವಿಷಯವನ್ನು 
ಸಾರ್ವಜನಿಕರ ಮಾಹಿತಿಗಾಗಿ ದಿನಪತ್ರಿಕೆಗಳಲ್ಲಿ ಹಾಗೂ ಸ್ಥಳೀಯ ಪತ್ರಿಕೆಗಳಲ್ಲಿ ( ವೆಚ್ಚ ಬಾರದಂತೆ) ಪ್ರಕಟಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು. 
ಚುನಾವಣಾಧಿಕಾರಿ/ ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಿಸಿ ನೇಮಕಾತಿ ಆದೇಶವನ್ನು ಆಯೋಗಕ್ಕೆ ಕಳುಹಿಸುವುದು . 

ಸದಾಚಾರ ಸಂಹಿತೆಯು ರಾಜ್ಯ ಚುನಾವಣಾ ಆಯೋಗವು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸುವ ದಿನಾಂಕದಿಂದಲೇ ಅಂದರೆ ದಿನಾಂಕ: 
03- 06- 2011 ರಿಂದ ಜಾರಿಗೆ ಬಂದಿದ್ದು, ಚುನಾವಣಾ ಪ್ರಕ್ರಿಯೆಯು ಮುಕ್ತಾಯಗೊಳ್ಳುವವರೆಗೆ ಅಂದರೆ ದಿನಾಂಕ: 30 - 06 - 2011 ವರೆಗೆ ಚುನಾವಣೆ 
ನಡೆಯುವ ವಾರ್ಡಿನ ವ್ಯಾಪ್ತಿಯಲ್ಲಿ ಮಾತ್ರ ಜಾರಿಯಲ್ಲಿರುತ್ತದೆ. ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರವರು ಸದಾಚಾರ ಸಂಹಿತೆಯು 
ಯಾವುದೇ ರೀತಿಯಲ್ಲೂ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳತಕ್ಕದ್ದು. 

ಆದೇಶಾನುಸಾರ 

ಸಿ. ಆರ್‌.ರೇವಣ್ಣ 

ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 


2779 


ವಿಶೇಷ ಪತ್ರಿಕೆ 


20 - IV - A 


2008 sod , JIDO , 2005 8 , 9000 


ಶಕ ವರ್ಷ ೧೯೩೩ ) 


Do . 886 


HEALTH AND FAMILY WELFARE SECRETARIAT 


NOTIFICATION 


No . HFW 141 HSM 2009, Bangalore , Dated : 03- 06 - 2011 
The draft of the following rules further to amend the Karnataka Public Health Services (Recruitment) Rules , 
1960, which the Government of Karnataka proposes to make in exercise of the powers conferred by sub -section (2 ) of 
section 3 read with section 8 of the Karnataka State Civil Services Act, 1978 (Karnataka Act 14 of 1990 ) is hereby 
published as required by clause (a ) of sub -section (2 ) of section (3) of the said Act, for the information of all persons 
likely to be affected thereby and notice is hereby given that the said draft will be taken into consideration after fifteen 
days from the date of its publication in the Official Gazette . 


Any objection or suggestion which may be received by the State Government from any person with respect to 
the said draft before the expiry of the period specified above will be considered by the State Government. Objections and 
suggestions may be addressed to the Secretary to Government, Health and Family Welfare Department, Vikasa Soudha , 
Bangalore-560 001. 


DRAFT RULES 


( 1) 


These rules may be called the Karnataka Public Health Services 


1. Title and commencement:- 
(Recruitment) (Amendment) Rules , 2011 . 


(2 ) They shall come into force from the date of their publication in the OfficialGazette . 


2 . Amendment of Schedule 1:- In the Karnataka Public Health Services (Recruitment) Rules , 1960 , in Schedule 
I, for the entries relating to the category of posts of: 


“ Health Equipment Officer (X -ray Engineer) at Serial No. 11 , the following shall be substituted , namely : 


2 


3 

4 
11 . | Health Equipment Fifty percent by promotion from the For Promotion : 
Officer 

cadre of Junior Engineer (Electrical) : 
(X - ray Engineer) 

(i) Must Possess Diploma in 
Provided that if no eligible person is Mechanical or Electrical Engineering 
available from the cadre of Junior from an institution recognized by 
Engineer (Electrical) for promotion Government of Karnataka; 
then by promotion from Junior 
Engineer (Mechanical) : 

(ii) Must have put in not less than 

ten years of service in the cadre of 
Provided further that where Junior Junior Engineer (Electrical /Mechanical): 
Engineer (Mechanical) is promoted he 
must undergo the necessary training 
of appropriate duration to be arranged 
by the Department in this behalf and 


Fifty percent by deputation from the 
cadre of Assistant Engineer 
(Electrical): 


By Order and in the Name of the Governor of Karnataka , 


I . HEMANATH 
Under Secretary to Government 
Health and Family Welfare Department 


2780 


ವಿಶೇಷ ಪತ್ರಿಕೆ 


ಭಾಗ - IV - A 


ಬೆಂಗಳೂರು, ಶನಿವಾರ, ಜೂನ್ ೪ , ೨೦೧೧ 


ಶಕ ವರ್ಷ ೧೯೩೩) 


ನಂ . ೫೪೭ 


ಕಾರ್ಮಿಕ ಸಚಿವಾಲಯ 


uled 


ಅಧಿಸೂಚನೆ 
ಸಂಖ್ಯೆ : ಕಾಇ 26 ಎಲ್ ಎಂಡಬ್ಲ್ಯೂ 2011 , ಬೆಂಗಳೂರು, ದಿನಾಂಕ: 03 -06- 2011 . 
ಕರ್ನಾಟಕ ರಾಜ್ಯಾದ್ಯಂತ " ಅನುಸೂಚಿತ ಪಟ್ಟಿಗೆ ಸೇರದೆ ಇರುವಂತಹ ಉದ್ಯಮದಲ್ಲಿ ತೊಡಗಿರುವ ಕಾರ್ಮಿಕರಿಗೆ [ Unscheduled 
Employments]” ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ 
ಕಾಯ್ದೆ 1948 ರ (ಕೇಂದ್ರಾಧಿನಿಯಮ ಸಂಖ್ಯೆ : XI) ಸೆಕ್ಷನ್ 3 (1)( ಬಿ) ಮತ್ತು 5(1) ( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ 
ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ , ವಿಕಾಸ ಸೌಧ, ಬೆಂಗಳೂರು ಇವರಿಗೆ ಅಥವಾ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಠ ವೇತನ ಕಾಯ್ದೆ , 1948ರ ಸೆಕ್ಷನ್ 3 (1)( ಬಿ) ಮತ್ತು 5 (1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ , ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ ಅನುಸೂಚಿತ ಪಟ್ಟಿಗೆ ಸೇರದೆ ಇರುವಂತಹ 
ಉದ್ಯಮದಲ್ಲಿ ತೊಡಗಿರುವ ಕಾರ್ಮಿಕರಿಗೆ [ Unscheduled Employments ]” ವೇತನವನ್ನು ಈ ಕೆಳಕಂಡಂತೆ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 

ಅನುಸೂಚಿ 


*)೩ 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ ದರಗಳು ಪ್ರತಿ ತಿಂಗಳಿಗೆ 

[ರೂಪಾಯಿಗಳಲ್ಲಿ] 


- 


| 


೧ 


1 | ಅತಿ ಕುಶಲರು 

ಕುಶಲರು 
ಅರೆ ಕುಶಲರು 
ಕುಶಲರಲ್ಲದವರು 


4212 - 47 
4097 - 14 
3464 - 97 
3292 - 47 


೧* 


ತುಟ್ಟಿಭತ್ಯೆ: 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100) 3944 ಅಂಶಗಳಿಗೆ 
ಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3944 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2010 ರಿಂದ ಡಿಸೆಂಬರ್ 2010 )ರ ಸರಾಸರಿ ಆಧಾರದ ಮೇಲೆ 2011 ಏಪ್ರಿಲ್ 1 ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ , 4 ರಜಾ ದಿನಗಳಿಗೆ ವೇತನವನ್ನು 

ನೀಡುವುದೂ ಸೇರಿಂತೆ ಲೆಕ್ಕ ಹಾಕತಕ್ಕದ್ದು . 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ) ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು X ತುಟ್ಟಿಭತ್ಯೆಯ ದರ X 30 ದಿನಗಳು = ತುಟ್ಟಿಭತ್ಯೆ 


ಆ) ದಿನಗೂಲಿ ವೇತನ ಪಡೆಯುವವರು : 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು X ತುಟ್ಟಿಭತ್ಯೆಯ ದರ X 30 = ತುಟ್ಟಿಭತ್ಯೆ 


26 


2781 


ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು. 


4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 
ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ 

ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 
6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 
7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 

ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10 . ಅಪ್ರೆಂಟೀಸ್‌ಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್. ಆರ್. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 
ವಿಶೇಷ ಪತ್ರಿಕೆ 
ಬೆಂಗಳೂರು, ಶನಿವಾರ, ಜೂನ್ ೪, ೨೦೧೧ (ಜೈಷ್ಠ ೧೪ , ಶಕ ವರ್ಷ ೧೯೩೩) 


ಭಾಗ - IV - A | 


ನಂ . ೫೪೮ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಣ 5 ಎಲ್ಎಂಡಬ್ಲ್ಯೂ 2011 , ಬೆಂಗಳೂರು, ದಿನಾಂಕ: 03 - 06 -2011 
ಕರ್ನಾಟಕ ರಾಜ್ಯಾದ್ಯಂತ " ಟಾಡಿ ಟಾಪಿಂಗ್ ” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 
ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948 ರ (ಕೇಂದ್ರಾಧಿನಿಯಮ ಸಂಖ್ಯೆ: 
XI) ಸೆಕ್ಷನ್ 3(1)( ಬಿ) ಮತ್ತು 5 (1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು 
ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದು . ತದನಂತರ ಬಂದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅದನ್ನು ಸರ್ಕಾರದ 
ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು ಇವರಿಗೆ ಅಥವಾ ಕಾರ್ಮಿಕ ಆಯುಕ್ತರು , ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, 
ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 


ಕನಿಷ್ಠ ವೇತನ ಕಾಯ್ದೆ , 1948ರ ಸೆಕ್ಷನ್ 3 (1)( ಬಿ) ಮತ್ತು 5 (1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ ಟಾಡಿ ಟಾಪಿಂಗ್ ” ಉದ್ದಿಮೆಯ ಯಾವುದೇ ಕೆಲಸದಲ್ಲಿ 
ತೊಡಗಿರುವ ವಿವಿಧ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಈ ಕೆಳಕಂಡಂತೆ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


2782 


ಅನುಸೂಚಿ 


b 
) 
R 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ ಪ್ರತಿ ತಿಂಗಳಿಗೆ 


ಕುಶಲ 


ಅರೆಕುಶಲ 


3770 - 08 


3466 - 48 


ಹೆಂಡ ಇಳಿಸುವವರು [ ಸಹಾಯಕರ ಸಹಾಯವನ್ನು ಒದಗಿಸಿದ ಸಂದರ್ಭದಲ್ಲಿ 30 
ಈಚಲು ಮರಗಳಿಂದ ಹೆಂಡ ಇಳಿಸುವುದಕ್ಕೆ] 
ಹೆಂಡ ಇಳಿಸುವವರು [10 ಭಗಿನ ಸಾಗೋ ತಾಳೆ ಮರದ ಜಾತಿಯ ಮರದಿಂದ ಹೆಂಡ 
ಇಳಿಸುವುದು ಅಥವಾ ತಾಳೆ ಮರ ಅಥವಾ ತೆಂಗಿನ ಮರದಿಂದ ಹೆಂಡ ಇಳಿಸುವವರು] 


3805 - 73 


3760 - 88 


3437 - 73 


ಸೆಲ್ಲರ್ 
ಬಾಟಲ್ ಫಿಲ್ಲರ್, ಕ್ಲೀನರ್‌, ಇತರೆ 
ಸಫೈರ್ ಮತ್ತು ಡಿಪೋ ಕೆಲಸಗಾರರು 
ಚೌಕಿದಾರರು 


3377 -93 


3760 - 88 


ಅಕೌಂಟೆಂಟ್ ಮತ್ತು ಕ್ಯಾಷಿಯರ್ ಕ್ಲರ್ಕ್ 

3794 - 23 
ಹೆಲ್ಪರ್ [ ಜನರಲ್] 

3741 - 33 
ಲಾರಿ ಡ್ರೈವರ್ 
ವೆಹಿಕಲ್ ಕ್ಲೀನರ್ 
ಜೀಪ್ ಡ್ರೈವರ್ 

3367 - 58 
12 | ಕಾರ್ ಡ್ರೈವರ್ ಮತ್ತು ಮಿಸಲೇನಿಯಸ್ ಟ್ರಾನ್ಸ್‌ಪೋರ್ಟ್ 
| 13 | ಇತರ ಕೆಲಸಗಾರರು 
ತುಟ್ಟಿಭತ್ಯೆ: 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ ( 1960 -100) 3944 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3944 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ . ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸರಾಸರಿ 
ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2010 ರಿಂದ ಡಿಸೆಂಬರ್ 2010) ರ ಸರಾಸರಿ ಆಧಾರದ ಮೇಲೆ 2011 ಏಪ್ರಿಲ್ 1 ನೇ ತಾರೀಖಿನಿಂದ 

ಜಾರಿಗೆ ಬರುತ್ತದೆ. 
1 . ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಬಾಗಿಸಿ , 4 ರಜಾ ದಿನಗಳಿಗೆ ವೇತನವನ್ನು ನೀಡುವುದೂ 

ಸೇರಿಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ 
ಅ) ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ 


ಆ ) ದಿನಗೂಲಿ ವೇತನ ಪಡೆಯುವವರು : 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು X ತುಟ್ಟಿಭತ್ಯೆಯ ದರ x 30 = ತುಟ್ಟಿಭತ್ಯೆ 


26 


ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು. 


2783 


4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ನೌಕರರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 
ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ 
ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6 . 


ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ದರವನ್ನು 26 ರಿಂದ ಭಾಗಿಸಬೇಕು, ಹಾಗೂ 
ಒಂದು ವೇಳೆ ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 
ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡಿದ ಸಂದರ್ಭಗಳಲ್ಲಿ ಅಂತಹ ಕಾರ್ಮಿಕರಿಗೆ 

ಕನಿಷ್ಟ ವೇತನ ಕಾಯ್ದೆ ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗದಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10 . ಅಪ್ರೆಂಟೀಸ್‌ಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಎನ್ . ಆರ್ . ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 
ವಿಶೇಷ ಪತ್ರಿಕೆ 


ಭಾಗ - IV - A 


ಬೆಂಗಳೂರು, ಶನಿವಾರ, ಜೂನ್ ೪ , ೨೦೧೧ (ಜೈಷ್ಠ ೧೪, ಶಕ ವರ್ಷ ೧೯೩೩) | ನಂ . ೫೪೯ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಾಇ 33 ಎಲ್ ಎಂಡಬ್ಲ್ಯೂ 2011 , ಬೆಂಗಳೂರು, ದಿನಾಂಕ: 03 - 06 -2011 
ಕರ್ನಾಟಕ ರಾಜ್ಯಾದ್ಯಂತ “ ಇಂಜಿನಿಯರಿಂಗ್ ” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಠ ವೇತನ ಕಾಯ್ದೆ 1948 ರ 
(ಕೇಂದ್ರಾಧಿನಿಯಮ ಸಂಖ್ಯೆ : XI ) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು ಇವರಿಗೆ ಅಥವಾ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

* ಕನಿಷ್ಠ ವೇತನ ಕಾಯ್ದೆ , 1948ರ ಸೆಕ್ಷನ್ 3(1)( ಬಿ) ಮತ್ತು 5 (1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ , ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ ಇಂಜಿನಿಯರಿಂಗ್ ” ಉದ್ದಿಮೆಯ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ವಿವಿಧ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ಈ ಕೆಳಕಂಡಂತೆ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


೫ 
) 


ಕೆಲಸದ ವರ್ಗಗಳು 


ಅನುಸೂಚಿ 

ಕನಿಷ್ಠ ವೇತನ ದರಗಳು ಪ್ರತಿ ದಿನಕ್ಕೆ 

[ರೂಪಾಯಿಗಳಲ್ಲಿ] 
ವಲಯ - 1 

ವಲಯ - 2 
185 - 00 

182 - 70 
174 - 65 

171 - 20 
168 - 60 

165 - 15 
164 - 30 

163 - 15 


ಅತಿ ಕುಶಲರು 

ಕುಶಲರು 
| 3 ಅರೆ ಕುಶಲರು 

4 | ಕುಶಲರಲ್ಲದವರು 


| 
- 
| 


2784 


ತುಟ್ಟಿಭತ್ಯೆ : 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 - 100) 3944 ಅಂಶಗಳಿಗೆ 
ಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3944 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2010 ರಿಂದ ಡಿಸೆಂಬರ್ 2010) ರ ಸರಾಸರಿ ಆಧಾರದ ಮೇಲೆ 2011 ಏಪ್ರಿಲ್ 1 ನೇ 

ತಾರೀಖಿನಿಂದ ಜಾರಿಗೆ ಬರುತ್ತದೆ . 
1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು ನೀಡುವುದೂ 

ಸೇರಿಂತೆ ಲೆಕ್ಕ ಹಾಕತಕ್ಕದ್ದು . 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ) ಮಾಸಿಕ ವೇತನವನ್ನು ಪಡೆಯುವವರು: 

ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ 
ಆ) ದಿನಗೂಲಿ ವೇತನ ಪಡೆಯುವವರು : 
ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು X ತುಟ್ಟಿಭತ್ಯೆಯ ದರ x 30 = ತುಟ್ಟಿಭತ್ಯೆ 

26 
2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು. 
ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 
5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ 
ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು . 
ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 
7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 

ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು . 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಅಪ್ರೆಂಟೀಸ್‌ಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು . 


ವಲಯ - 1 : 


ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಮರೇಷನ್ ಪ್ರದೇಶಗಳು ಹಾಗೂ 
ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು . 


ವಲಯ - 2 : 


ವಲಯ -1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್ . ಆರ್ . ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


2785 


ವಿಶೇಷ ಪತ್ರಿಕೆ 


ಭಾಗ - IV - A 


ಬೆಂಗಳೂರು, ಶನಿವಾರ, ಜೂನ್ ೪, ೨೦೧೧ (ಜೈಷ್ಠ ೧೪, ಶಕ ವರ್ಷ ೧೯೩೩) 


ನಂ . ೫೫೦ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 115 ಜಿಪಸ 2011, ಬೆಂಗಳೂರು, ದಿನಾಂಕ: 04 - 06 - 2011 . 
ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ , 1993 (1993ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) ಪ್ರಕರಣ 72 ರೊಂದಿಗೆ ಓದಲಾದಂತೆ 
ಪ್ರಕರಣ 311 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಕರ್ನಾಟಕ ಪಂಚಾಯತ್ ರಾಜ್ (ಒತ್ತುವರಿಗಳನ್ನು 
ತೆರವುಗೊಳಿಸುವ) ನಿಯಮಗಳು , 2011 ನ್ನು ಪ್ರಸ್ತಾಪಿಸಿ ಕರಡನ್ನು ಅಧಿಸೂಚನೆ ಸಂಖ್ಯೆ ಗ್ರಾಅಪ 115 ಜಿಪಸ 2011, ದಿನಾಂಕ: 28 - 04 - 2011 ರ 
ಮೂಲಕ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆಯ ಭಾಗ IV -A ಸಂಖ್ಯೆ : 450 ದಿನಾಂಕ : 28 - 04 -2011 ರಲ್ಲಿ ಪ್ರಕಟಿಸಿದ್ದು, ಆ ಮೂಲಕ 
ಬಾಧಿತರಾಗುವ ಸಂಭವವಿರುವ ವ್ಯಕ್ತಿಗಳಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಿ ಪ್ರಕಟಿಸಿರುವುದರಿಂದ: 

ಮತ್ತು ದಿನಾಂಕ: 28- 04 - 2011 ರ ವಿಶೇಷ ರಾಜ್ಯಪತ್ರವನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ: 
ಸದರಿ ಕರಡು ನಿಯಮದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಲಹೆಗಳು ಬಾರದಿರುವುದರಿಂದ: 

ಈಗ 1993 ರ ಕರ್ನಾಟಕ ಪಂಚಾಯತ್ ರಾಜ್ ( ಅಧಿನಿಯಮ ಸಂಖ್ಯೆ 14) 311 ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡಂತೆ ನಿಯಮಗಳನ್ನು ರಚಿಸುತ್ತದೆ. 


ನಿಯಮಗಳು 


( 1) ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಪಂಚಾಯತ್ ರಾಜ್ ( ಒತ್ತುವರಿಗಳನ್ನು ತೆರವುಗೊಳಿಸುವ) ನಿಯಮಗಳು , 
2011 ಎಂದು ಕರೆಯತಕ್ಕದ್ದು; 

(2) ಇದು ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
(2) ಅರ್ಥ ವಿವರಣೆ - ಈ ನಿಯಮದಲ್ಲಿ ಸಂದರ್ಭಕ್ಕೆ ಬೇರೆ ಅರ್ಥದ ಅಗತ್ಯವಿರದಿದ್ದರೆ, 
( ಅ) ಅಧಿನಿಯಮ ಎಂದರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ , 1993 (1993 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14 ) 
( ಆ) “ಸಕ್ಷಮ ಪ್ರಾಧಿಕಾರ” ಎಂದರೆ ತಾಲ್ಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಈ ನಿಯಮಗಳ ಉದ್ದೇಶಗಳಿಗಾಗಿ 

ಸರ್ಕಾರವು ಸಕ್ಷಮ ಪ್ರಾಧಿಕಾರವೆಂದು ಅಧಿಸೂಚಿಸಲ್ಪಟ್ಟ ಅಧಿಕಾರಿ . 
( ಇ) “ನಮೂನೆ” ಎಂದರೆ ಈ ನಿಯಮಗಳಿಗೆ ಅನುಬಂದಿಸಲಾದ ನಮೂನೆ 
( ಈ ) “ ಪ್ರಕರಣ ಎಂದರೆ ಅಧಿನಿಯಮದ ಪ್ರಕರಣ . 

( 3) ಅಡೆತಡೆ ಮತ್ತು ಒತ್ತುವರಿಗಳನ್ನು ತೆಗೆದು ಹಾಕಲು ಅರ್ಜಿ.- (1) ಯುಕ್ತವಾಗಿ ಅಧಿಕೃತನಾಗಿಲ್ಲದ ಯಾವುದೇ ವ್ಯಕ್ತಿಯು ಗ್ರಾಮ 
ಪಂಚಾಯಿತಿ/ ಪೆರಂಬೋಕ್ ಭೂಮಿ, ಸಾರ್ವಜನಿಕ ಬೀದಿಗಳು , ಸ್ಥಳ , ಅನುಪಯುಕ್ತ ಭೂಮಿ, ಕಾಲುವೆಗಳು, ಕೆರೆಗಳು, ಆಟದ ಮೈದಾನ , ಉದ್ಯಾನವನಗಳು 
ಸಾರ್ವಜನಿಕರ ಉಪಯೋಗಕ್ಕಾಗಿ ಇರಿಸಿರುವ ಪ್ರದೇಶ, ಸ್ಮಶಾನ ಅಥವಾ ರುದ್ರಭೂಮಿ, ಖಾಸಗಿ ಸ್ವತ್ತಾಗಿಲ್ಲದ ಯಾವುದೇ ಬೀದಿ, ನಿವೇಶನ ಅಥವಾ 
ಸ್ಥಳಗಳಲ್ಲಿರುವ ಯಾವುದೇ ತೆರೆದ ಚರಂಡಿ, ಗಟಾರ, ಗ್ರಾಮಸಾರ ಚರಂಡಿ ಅಥವಾ ಮೇಲುಕಾಲುವೆ ಅಥ 
ಅನಧಿಕೃತವಾಗಿ ಯಾವುದೇ ಒತ್ತುವರಿ ಅಥವಾ ಅಡೆತಡೆಗಳನ್ನು ಉಂಟು ಮಾಡಿದ್ದರೆ ಅಥವಾ ಉಂಟು ಮಾಡಲು ಮುಂದಾಗಿದ್ದರೆ ಮತ್ತು 
ಅಧಿನಿಯಮದ ಪ್ರಕರಣ 72 ರ ಉಪ ಪ್ರಕರಣ (1) ಮತ್ತು ( 2) ರಲ್ಲಿ ನಿರ್ದಿಷ್ಟಪಡಿಸಿದಂತೆ ಗೃಹಬಳಕೆಗಾಗಿ ಉಪಯೋಗಿಸುವ ಮರಳನ್ನು 
ಹೊರತುಪಡಿಸಿ ಮಣ್ಣು, ಮರಳು ಅಥವಾ ಇತರೆ ಸಾಮಗ್ರಿಗಳನ್ನು ತೆಗೆದು ಹಾಕಿದರೆ ಅಥವಾ ಅದರ ಮೇಲೆ ಯಾವುದೇ ಒತ್ತುವರಿಯನ್ನು ಮಾಡಿರುವುದು 

ಕಂಡುಬಂದಲ್ಲಿ ಆತನು ವಿಷಯಾನುಗುಣವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಇವರಿಗೆ ಅಡೆತಡೆ 
ಮತ್ತು ಒತ್ತುವರಿಯ ನಿರ್ದಿಷ್ಟ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸತಕ್ಕದ್ದು . 
ಈ ( 2) ಉಪ ನಿಯಮ (1) ರನ್ವಯ ಸ್ವೀಕರಿಸಿದ ಅರ್ಜಿಯನ್ನು ಸಂಬಂಧಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿಯು 
ತನ್ನ ವರದಿ ಮತ್ತು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಕ್ಷಮ ಪ್ರಾಧಿಕಾರಕ್ಕೆ ಆದಷ್ಟು ಶೀಘ್ರವಾಗಿ ಮತ್ತು ಅರ್ಜಿ ಸ್ವೀಕರಿಸಿದ 15 ದಿನಗಳೊಳಗಾಗಿ 
ರವಾನಿಸತಕ್ಕದ್ದು. 

(3) ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಇವರುಗಳಿಗೆ ಯುಕ್ತವಾಗಿ ಅಧಿಕೃತನಾಗಿಲ್ಲದ ಯಾವುದೇ ವ್ಯಕ್ತಿಯು ಗ್ರಾಮ 
ಪಂಚಾಯಿತಿ/ ಪರಂಬೋಕ್ ಭೂಮಿ, ಸಾರ್ವಜನಿಕ ರಸ್ತೆ, ಸ್ಥಳ, ಅನುಪಯುಕ್ತ ಭೂಮಿ, ಕಾಲುವೆಗಳು, ಕೆರಗಳು , ಆಟದ ಮೈದಾನ , ಉದ್ಯಾನವನಗಳು 
ಸಾರ್ವಜನಿಕರ ಉಪಯೋಗಕ್ಕಾಗಿ ಇರಿಸಿರುವ ಪ್ರದೇಶ, ಸ್ಮಶಾನ ಅಥವಾ ರುದ್ರಭೂಮಿ, ಖಾಸಗಿ ಸ್ವತ್ತಾಗಿಲ್ಲದ ಯಾವುದೇ ಬೀದಿ, ನಿವೇಶನ ಅಥವಾ 
ಸ್ಥಳಗಳಲ್ಲಿರುವ ಯಾವುದೇ ತೆರೆದ ಚರಂಡಿ, ಗಟಾರ, ಗ್ರಾಮಸಾರ ಚರಂಡಿ ಅಥವಾ ಮೇಲುಕಾಲುವೆ ಅಥವಾ ಅವುಗಳ ಹೊರಗೆ ಅಥವಾ ಮೇಲೆ 
ಅನಧಿಕೃತವಾಗಿ ಯಾವುದೇ ಒತ್ತುವರಿ ಅಥವಾ ಅಡೆತಡೆಗಳನ್ನು ಉಂಟು ಮಾಡಿದ್ದರೆ ಅಥವಾ ಉಂಟು ಮಾಡಲು ಮುಂದಾಗಿದ್ದರೆ ಮತ್ತು 


2786 


ಅಧಿನಿಯಮದ ಪ್ರಕರಣ 72 ರ ಉಪ ಪ್ರಕರಣ (1) ಮತ್ತು ( 2) ರಲ್ಲಿ ನಿರ್ದಿಷ್ಟಪಡಿಸಿದಂತೆ ಗೃಹಬಳಕೆಗಾಗಿ ಉಪಯೋಗಿಸುವ ಮರಳನ್ನು 
ಹೊರತುಪಡಿಸಿ ಮಣ್ಣು, ಮರಳು ಅಥವಾ ಇತರೆ ಸಾಮಗ್ರಿಗಳನ್ನು ತೆಗೆದು ಹಾಕಿದರೆ ಅಥವಾ ಅದರ ಮೇಲೆ ಯಾವುದೇ ಒತ್ತುವರಿಯನ್ನು ಮಾಡಿರುವುದು 
ಕಂಡು ಬಂದರೆ ತಾನಾಗಿಯೇ ಅಗತ್ಯ ದಾಖಲಾತಿಗಳೊಂದಿಗೆ ಸಕ್ಷಮ ಪ್ರಾಧಿಕಾರಕ್ಕೆ ಆದಷ್ಟು ಶೀಘ್ರವಾಗಿ ಮತ್ತು ಅಂತಹ ಅಡೆತಡೆ ಹಾಗೂ ಒತ್ತುವರಿಗಳು 
ಅವರ ಗಮನಕ್ಕೆ ಬಂದ 15 ದಿನಗಳೊಳಗಾಗಿ ವರದಿಯನ್ನು ಕಳುಹಿಸತಕ್ಕದ್ದು. 

(4) ವಿಚಾರಣೆ ನಡೆಸುವಿಕೆ.- (1) ಮೇಲೆ ನಿಯಮ ( 3) ರಲ್ಲಿನ ಉಪ ನಿಯಮ ( 2) ಅಥವಾ (3) ರಲ್ಲಿರುವಂತೆ ಅರ್ಜಿಯನ್ನು ಸ್ವೀಕರಿಸಿದ 
ತರುವಾಯ, ಸಕ್ಷಮ ಪ್ರಾಧಿಕಾರವು ವಿಚಾರಣೆಯ ದಿನಾಂಕ ಮತ್ತು ಸಮಯವನ್ನು ನಿಗದಿಗೊಳಿಸಿ ನಮೂನೆ- ಎ ರಲ್ಲಿ ಸೂಚನೆಯನ್ನು ಅಡೆತಡೆ ಮತ್ತು 
ಒತ್ತುವರಿಯನ್ನು ಉಂಟು ಮಾಡಿರುವ ವ್ಯಕ್ತಿಗೆ ಮತ್ತು ಸಂಬಂಧಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗೆ 
ಜಾರಿಗೊಳಿಸತಕ್ಕದ್ದು. 

(2) ನಿಗದಿಗೊಳಿಸಿದ ದಿನಾಂಕದಂದು ಸಕ್ಷಮ ಪ್ರಾಧಿಕಾರಿಯು ಎರಡೂ ಕಡೆಯ ವ್ಯಕ್ತಿಗಳ ಅಹವಾಲನ್ನು ಕೇಳಿ ನಂತರ ಅಡೆತಡೆ ಮತ್ತು 
ಒತ್ತುವರಿಯ ಬಗ್ಗೆ ಒಟ್ಟಾರೆಯಾಗಿ ತೀರ್ಮಾನಿಸತಕ್ಕದ್ದು. 

(3) ಸಕ್ಷಮ ಪ್ರಾಧಿಕಾರವು ಅಧಿನಿಯಮದ ಪ್ರಕರಣ 72 ಉಪ ಪ್ರಕರಣ (1) ಮತ್ತು ( 2 ) ರಲ್ಲಿ ನಿರ್ದಿಷ್ಟಪಡಿಸಿದಂತೆ ಅಡೆತಡೆ ಮತ್ತು ಒತ್ತುವರಿ 
ಆಗಿದೆ ಎಂದು ತೀರ್ಮಾನಿಸಿದಲ್ಲಿ ಸೂಕ್ತ ಆದೇಶಗಳನ್ನು ಹೊರಡಿಸತಕ್ಕದ್ದು ಮತ್ತು ಆದೇಶದ ಪ್ರತಿಗಳನ್ನು ಅಡೆತಡೆ ಮತ್ತು ಒತ್ತುವರಿಯನ್ನು ಉಂಟು 
ಮಾಡಿರುವ ವ್ಯಕ್ತಿಗೆ ಜಾರಿಗೊಳಿಸತಕ್ಕದ್ದು. 

( 4) ಉಪ ನಿಯಮ ( 3) ರಲ್ಲಿ ತಿಳಿಸಿರುವಂತೆ ಅಡೆತಡೆ ಮತ್ತು ಒತ್ತುವರಿ ಆದೇಶವನ್ನು ಜಾರಿಗೊಳಿಸಿರುವ ವ್ಯಕ್ತಿಯು ಆದೇಶದಲ್ಲಿ ನಿರ್ದಿಷ್ಟಪಡಿಸಿದ 
ಅವಧಿಯೊಳಗೆ ಅಂತಹ ಅನಧಿಕೃತ ಅಡೆತಡೆ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸತಕ್ಕದ್ದು. ಆದೇಶದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಆದೇಶವನ್ನು 
ಪಾಲಿಸಲು ಆ ವ್ಯಕ್ತಿಯು ವಿಫಲನಾದಲ್ಲಿ ಸಕ್ಷಮ ಪ್ರಾಧಿಕಾರವು ಅಂತಹ ಅಡೆತಡೆ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸತಕ್ಕದ್ದು ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ಅಡೆತಡೆ ಮತ್ತು ಒತ್ತುವರಿ ಉಂಟು ಮಾಡಿದ ವ್ಯಕ್ತಿಯಿಂದ ಅಧಿನಿಯಮದ ಪ್ರಕರಣ 199 ರನ್ವಯ ವಿಧಿಸಲಾದ ತೆರಿಗೆಯೆಂದು ಪರಿಗಣಿಸಿ 
ವಸೂಲಿ ಮಾಡತಕ್ಕದ್ದು. 

(5) ಮೇಲ್ಮನವಿ .- (1) ಸಕ್ಷಮ ಪ್ರಾಧಿಕಾರವು ಹೊರಡಿಸಿದ ಆದೇಶದಿಂದ ಬಾಧಿತನಾದ ವ್ಯಕ್ತಿಯು ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿಯ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಆದೇಶ ಸ್ವೀಕರಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ಮೇಲ್ಮನವಿ ಸಲ್ಲಿಸಬಹುದು. 

( 2) ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶ ಕೊಟ್ಟ ತರುವಾಯ ಮತ್ತು ಅದು ಸೂಕ್ತವೆಂದು 
ಭಾವಿಸುವಂಥ ವಿಚಾರಣೆಯನ್ನು ಮಾಡಿದ ತರುವಾಯ ಮೇಲ್ಮನವಿಯನ್ನು ತೀರ್ಮಾನಿಸಬಹುದು ಮತ್ತು ಅವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸ್ವರ್ಣಲತಾ ಎಂ ಭಂಡಾರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಇಲಾಖೆ. 
ನಮೂನೆ - ಎ 
[ ನಿಯಮ 4 ರ ಅನ್ವಯ ] 


ಶ್ರೀಮತಿ/ ಶ್ರೀ . 


- ಗ್ರಾಮ 


ಸೂಚನಾ ಪತ್ರ 
ಶ್ರೀಮತಿ/ ಶ್ರೀ 

- ಆದ ನೀವು ( ಆಸ್ತಿಯ ವಿವರಣೆ) ಗೆ - 
ಪಂಚಾಯಿತಿಗೆ ಸೇರಿದ 

– ( ಪ್ರದೇಶದ ಅಳತೆ) ನಿವೇಶನವನ್ನು - ಮಾಡುವುದರ ಮೂಲಕ ಒತ್ತುವರಿ ಮಾಡಿರುತ್ತೀರಿ. 
ನೀವು ದಿನಾಂಕ : – ರಂದು ೬ ಗಂಟೆಗೆ - ಇಲ್ಲಿ ಈ ಕೆಳಗೆ ಸಹಿ ಮಾಡಿರುವ ಪ್ರಾಧಿಕಾರದ ಮುಂದೆ 
ನೀವಾಗಲೀ ಅಥವಾ ನಿಮ್ಮಿಂದ ನಾಮನಿರ್ದೇಶನಗೊಂಡ ಪ್ರತಿನಿಧಿಯಾಗಲೀ ಈ ಒತ್ತುವರಿಗೆ ಸಂಬಂಧಿಸಿದ ವಿಚಾರಣೆಗೆ ಹಾಜರಾಗತಕ್ಕದ್ದು. 

ಈ ಮೇಲೆ ನಿಗದಿಪಡಿಸಿದ ದಿನಾಂಕ ಮತ್ತು ಸ್ಥಳದಲ್ಲಿ ತಮ್ಮ ಅಹವಾಲಿಗೆ ಪೂರಕವಾದ ದಾಖಲಾತಿಗಳನ್ನು ಈ ಪ್ರಾಧಿಕಾರದ ಮುಂದೆ 
ಹಾಜರುಪಡಿಸತಕ್ಕದ್ದು. 

ಈ ನೋಟೀಸ್‌ನಲ್ಲಿ ತಿಳಿಸಿರುವಂತೆ ನೀವಾಗಲೀ ಅಥವಾ ನಿಮ್ಮಿಂದ ನಾಮನಿರ್ದೇಶನಗೊಂಡ ಪ್ರತಿನಿಧಿಯಾಗಲೀ ಹಾಜರಾಗದಿದ್ದಲ್ಲಿ ಮೇಲೆ 
ತಿಳಿಸಿರುವ ಒತ್ತುವರಿಯನ್ನು/ಬೇಡಿಕೆಯನ್ನು ನಿಮ್ಮ ಗೈರುಹಾಜರಿಯಲ್ಲಿ ಇತ್ಯರ್ಥಗೊಳಿಸಲಾಗುವುದು. 
ದಿನಾಂಕ: 

ಸಕ್ಷಮ ಪ್ರಾಧಿಕಾರ . 


2787 


RURAL DEVELOPMENT & PANCHAYAT RAJ SECRETARIAT 


NOTIFICATION 


No . RDP 115 ZPS 2011, Bangalore , dated : 4th June 2011. 


Whereas the draft of the following rules Karnataka Panchayat Raj (Removal of obstructions and encroachments ) 
Rules 2011 was published in Notification No . RDP / 115 /ZPS / 2011 dated 28th April 2011 in Part IV - A , No.450 dated : 
28 - 04 - 2011 of the Karnataka Extraordinary Gazette , as required by Sec .72 read with sub - section (1 ) of Section 311 of 
the Karnataka Panchayath Raj Act, 1993 (Karnataka Act 14 of 1993) inviting objections and suggestions to the said 
draft from persons likely to be affected , within 15 days of its publication in the Official Gazette. 


And whereas , the said Gazette was made available to the public on 28th April 2011 . 


And whereas, no objections or suggestions have been received by the State Government in respect of the said 


draft. 


Now , therefore , in exercise of the powers conferred by Sec .72 read with sub - section (1 ) of Section 311 of the 
Karnataka Panchayath Raj Act, 1993 (Karntaka Act 14 of 1993), the Government of Karnataka hereby makes the 
following rules, namely : 


RULES 


1 . Title and commencement.- (1) These rules may be called the Karnataka Panchayat Raj (Removal of 
obstructions and encroachments) Rules, 2011. 


(2 ) 


They shall come into force from the date of their publication in the Official Gazette . 


2 . Definitions.- In these rules unless the context otherwise requires, 


(a ) “ Act” means the Karnataka Panchayat Raj Act, 1993 (Karnataka Act 14 of 1993); 


(b ) “ Competent Authority ” means the Executive Officer of the Taluk Panchayat or the Officer authorized by the 

Government, to be the Competent Authority for the purpose of these rules ; 


(c ) “ Form ” means a form appended to these rules ; 


(d ) “ Section ” means a section of the Act. 


3 . Application for removal of obstructions and encroachments.- ( 1) Whenever it appears to any person that a 
person who is not duly authorized has caused obstructions and encroachments of Gram Panchayat / Poramboke land , 
public street, place , waste land, ponds, tanks, play ground , parks, public utility lands , cremation grounds or grave 
yards or in or over or upon any open drain , gutter, sewer or aqueduct in such street or place or in any open site not 
being private property and the person building or setting up of encroachment or has removed earth , sand other than 
sand used for domestic purposes as specified in sub - section (1 ) and (2 ) of section 72 of the Act , he shall make an 
application to the Panchayat Development Officer or the Village Accountant as the case may be specifying the details of 
obstructions and encroachments etc . ,. 


(2 ) On receipt of the application under sub - rule ( 1) the respective Panchayat Development Officer or the Village 
Accountant shall forward the application along with his report and necessary documents to the Competent Authority at 
the earliest and not later than fifteen days from the date of receipt. 


( 3) The Panchayat Development Officer or the Village Accountant shall if it appears to him that a person who is 
not duly authorized has caused obstructions and encroachments of Gram Panchayat / Poramboke land, public street, 
place , waste land , ponds, tanks, play ground , parks , public utility lands, cremation grounds or grave yards or in or over 
or upon any open drain , gutter, sewer or aqueduct in such street or place or in any open site not being private property 
and the person building or setting up of encroachment or has removed earth , sand other than sand used for domestic 
purposes as specified in sub -section (1) and (2) of section 72 of the Act suo -moto send a report and necessary 
documents to the Competent Authority at the earliest and not later than fifteen days from the date of knowledge of such 
obstructions and encroachments. 


4 . Holding an Enquiry .- (1) On receipt of the report under sub -rule (2) or under sub - rule (3) of rule 3 , the 
Competent Authority shall fix the date and time of hearing and issue a notice in Form A to the person who has caused 
obstructions and encroachments and to the respective Panchayat Development Officer or the Village Accountant. 


(2 ) On the date fixed for hearing the Competent Authority shall hear both the parties and summarily decide the 
issue of obstructions and encroachments . 


2788 


(3) If the Competent Authority decides that there is obstructions and encroachments as specified in sub - section (1 ) 
or sub -section (2 ) of section 72 of the Act pass necessary orders and serve copy of the order on the person who has 
caused obstructions and encroachments. 


(4 ) The person against whom an order of obstruction and encroachment has been served under sub - rule ( 3 ) shall 
remove such unauthorized obstruction or encroachment within the time specified in the order . If the person failed to 
comply the order within the time specified in the order the Competent Authority shall remove such unauthorized 
obstruction or encroachment and recover the expenses from the person who has caused the obstruction or 
encroachment as if it were a tax imposed under section 199 . 


5 . Appeal.- ( 1) The person aggrieved against the order passed by the Competent Authority may appeal to the 
Chief Executive Officer of the respective Zilla Panchayat within thirty days from the date of receipt of the order 


(2 ) The Chief Executive Officer after giving the opportunity of being heard and after such enquiry as he deems fit 
pass orders which shall be final. 


By order and in the name of the Governor of Karnataka , 


Swarnalatha M Bhandare 

Under Secretary to Government, 
Rural Development & Panchayat Raj Dept.. 


FORM - A 


[See Rule 4 ] 


To 


Shri . 


. . . . . . . . . . . . . . . . . 


NOTICE 


Whereas you have encroached upon (here describe the property ) the property of (here insert the name of the 
Village Panchayat) (here describe the extent) by (here describe the manner). 


You are hereby required to attend before this authority either in person or by a duly authorized agent at 
O clock at . . . . . . . . on the day of 20 at which time and place an enquiry into the said encroachment will be made. 


And you are hereby required to produce before this authority at the above named time and place any 
documents or evidence you may wish to be considered or heard . 


If you fail to attend in person or by a duly authorized agent in pursuance of this notice the above mentioned 
encroachment and / or claim will be decided in your absence. 


Dated this 


day of 


20 


Competent Authority 


2789 


ವಿಶೇಷ ಪತ್ರಿಕೆ 
ಬೆಂಗಳೂರು,ಸೋಮವಾರ , ಜೂನ್ ೬ , ೨೦೧೧ (ಜೈಷ್ಠ ೧೬ , ಶಕ ವರ್ಷ ೧೯೩೩) | ನಂ . ೫೫೧ | 


- ಭಾಗ - III | 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ,ಕೋಲಾರ 


ಪ್ರಪತ್ರ - 1 


(8(1) ನೇ ನಿಯಮವನ್ನು ನೋಡಿ) 


( ನಗರಸಭೆ, ಪುರಸಭೆ/ ಪಟ್ಟಣ ಪಂಚಾಯಿತಿ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 


- : ಅಧಿಸೂಚನೆ : 


ಸಂ . ಇಎಲ್‌ಎನ್‌ ( 2) ಸಿಆರ್ / 02 / 2011 - 12 , ದಿನಾಂಕ 06 / 06 / 2011 


(1) 1964 ನೇ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಮುಳಬಾಗಿಲು ಪುರಸಭೆಯ ವಾರ್ಡ್ 
ನಂಬರ್. 16 ರಲ್ಲಿ ತೆರವಾಗಿರುವ ಸದಸ್ಯರ ಸ್ಥಾನವನ್ನು , (ಹಿಂದುಳಿದ ವರ್ಗ ಎ ( ಮಹಿಳೆ ) ತುಂಬಲು ಈ ಅಧಿಸೂಚನೆಗೆ ಲಗತ್ತಿಸಿರುವ 
ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ ಮೇಲ್ಕಂಡ ಪುರಸಭೆಯಲ್ಲಿ ತೆರವಾಗಿರುವ ಸದಸ್ಯರ ಸ್ಥಾನವನ್ನು ತುಂಬಲು, 


( 2) ಮುಳಬಾಗಿಲು ಪುರಸಭೆಯ ವಾರ್ಡ್ ನಂಬರ್ 16 ರ ಸದಸ್ಯರಾಗಿದ್ದ ಶ್ರೀಮತಿ.ಸಾದಿಯಾ ಬೇಗಂ ರವರ ಮರಣದಿಂದಾಗಿ 
ಖಾಲಿಯಾಗಿರುವುದಾಗಿ ಘೋಷಿಸಿರುವುದರಿಂದ ಉಂಟಾದ ಖಾಲಿ ಸದಸ್ಯ ಸ್ಥಾನವನ್ನು ತುಂಬಲು ಚುನಾವಣೆಯನ್ನು ನಡೆಸಬೇಕಾಗಿರುವುದರಿಂದ, 


ಆದುದರಿಂದ, ಕರ್ನಾಟಕ ಪುರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು 1977 ರ ನಿಯಮ 8 ರ ಅನುಸಾರವಾಗಿ ಕೋಲಾರ 
ಜಿಲ್ಲೆಯ ಡೆಪ್ಯುಟಿ ಕಮೀಷನರ್‌ರಾದ ಮನೋಜ್ ಕುಮಾರ್ ಮೀನ, ಭಾ . ಆ . ಸೇ . ಆದ ನಾನು , ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ 
ಕಾರ್ಯಕ್ರಮ ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗಧಿಪಡಿಸಿರುತ್ತೇನೆ. 


- : ಚುನಾವಣಾ ವೇಳಾ ಪಟ್ಟಿ : 


: 


13 - 06 - 2011 (ಸೋಮವಾರ ) 


14 - 06 -2011 ( ಮಂಗಳವಾರ) 


(ಎ) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 
( ಬಿ) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ. 
(ಸಿ) ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ 

ದಿನಾಂಕ ಮತ್ತು ದಿನ. 


16 - 06 - 2011 ( ಗುರುವಾರ) 


( ಡಿ ) ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ 

ದಿನಾಂಕ ಮತ್ತು ದಿನ ಮತ್ತು ಮತದಾನ ಸಮಯ 


26 - 06 - 2011 ( ಭಾನುವಾರ) 
ಬೆಳಿಗ್ಗೆ 7 - 00 ಗಂಟೆಯಿಂದ 
ಸಂಜೆ 5 - 00 ಗಂಟೆಯವರೆಗೆ 


( ಇ) ಮತಗಳ ಎಣಿಕೆ ದಿನಾಂಕ, ದಿನ, ಸ್ಥಳ ಮತ್ತು ಸಮಯ 


29 - 06 -2011 ( ಬುಧವಾರ) 
ಬೆಳಿಗ್ಗೆ 8 - 00 ಗಂಟೆಯಿಂದ 
ಆಯಾ ತಾಲ್ಲೂಕಿನ ಕೇಂದ್ರಸ್ಥಾನದಲ್ಲಿ 


30 - 06 - 2011 ( ಗುರುವಾರ ) 


(ಎಫ್) ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯ 

ಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ. 


ಮನೋಜ್ ಕುಮಾರ್ ಮೀನ 

ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ, ಕೋಲಾರ 


2790 


ತ: ಖ್ಯೆ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ,ಕೋಲಾರ ಜಿಲ್ಲೆ, ಕೋಲಾರ 

ಸಂ . ಇಎಲ್ಎ ನ್( 2)ಸಿಆರ್ / 02 /2011 - 12 ದಿನಾಂಕ 06/ 06/2011 
ಕೋಲಾರ ಜಿಲ್ಲೆಯ ಈ ಕೆಳಕಂಡ ಪುರಸಭೆಯಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಪುರಸಭಾ ಸದಸ್ಯ ಸ್ಥಾನಕ್ಕೆ ಉಪ ಚುನಾವಣೆಯನ್ನು 
ನಡೆಸಲು ವೇಳಾ ಪಟ್ಟಿಯನ್ನು ನಿಗಧಿಪಡಿಸಿದೆ. 


ವಾರ್ಡ್ 


ಸದಸ್ಯ ಸ್ಥಾನ ತೆರವಾಗಲು 


ಸಂ. | 


ತಾಲ್ಲೂಕಿನ 
ಹೆಸರು 


| ನಗರ ಸ್ಥಳೀಯ ಸಂಸ್ಥೆಯ 
| 
ಹೆಸರು 


ಸ್ಥಾನಗಳ 
ಸಂಖ್ಯೆ 


ಮೀಸಲಾತಿ 
ವಿವರ 


ಸಂಖ್ಯೆ 


ಕಾರಣ 


ಮುಳಬಾಗಿಲು 


ಪುರಸಭೆ, ಮುಳಬಾಗಿಲು 


1( ಒಂದು) | ಸದಸ್ಯರ ಮರಣದಿಂದ | 


ಹಿಂ . ವ. ಎ ( ಮ ) 


ಮನೋಜ್ ಕುಮಾರ್ ಮೀನ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ,ಕೋಲಾರ. 


ವಿಶೇಷ ಪತ್ರಿಕೆ 


ಭಾಗ - III | 


ಬೆಂಗಳೂರು, ಸೋಮವಾರ, ಜೂನ್ ೬ , ೨೦೧೧ (ಜೈಷ್ಠ ೧೬ , ಶಕ ವರ್ಷ ೧೯೩೩) | ನಂ . ೫೫೨ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 

ನಮೂನೆ - 29 
68ನೇ ಪ್ರಕರಣದ (5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 

ಸಂಖ್ಯೆ : ಆರ್‌ಡಿ 741 ಎಲ್‌ಜಿಬಿ 2010, ಬೆಂಗಳೂರು, ದಿನಾಂಕ: 3ನೇ ಜೂನ್, 2011 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕುರವರು ಹೊರಡಿಸಿದ 8.10 .2009ರ 
ದಿನಾಂಕದ ಎಲ್‌ಎನ್‌ಡಿ/ ಸಿಆರ್ /198 /08 - 09ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಬಂಡಿದಾರಿ ಹಾಗೂ ಬಂಡೆ ಖರಾಬು ಜಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು 
ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಸದರಿ 
ಸರ್ಕಾರಿ ಬಂಡಿದಾರಿ ಹಾಗೂ ಬಂಡೆ ಖರಾಬು ಜಾಗದ ಮೇಲಿನ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ 
ಮೂಲಕ ಘೋಷಿಸಿದೆ. 


ಅನುಸೂಚಿ 


| 


ಗ್ರಾಮ | ಕೆ. ಆರ್. ಪುರ 
| ತಾಲ್ಲೂಕು | ಬೆಂಗಳೂರು ಪೂರ್ವ 

| ಬೆಂಗಳೂರು ನಗರ | 
[ ವಿವರ | ಸ. ನಂ . 28ರಲ್ಲಿ 0 -13, ಸ. ನಂ . 34 ರಲ್ಲಿ 0 - 11, ಸ. ನಂ . 35ರಲ್ಲಿ 0 - 20 , ಸ. ನಂ .36ರಲ್ಲಿ 1- 08 ಎ/ ಗುಂ 

ವಿಸ್ತೀರ್ಣ | ಒಟ್ಟು 2 -12 ಎಕರೆ 
ಎಲ್ಲೆಗಳು | ಸ. ನಂ . | ಪೂರ್ವ 

ಪಶ್ಚಿಮ 

ಉತ್ತರ 
| 28 | ಸ. ನಂ . 34 | ದೊಡ್ಡನೆಕ್ಕುಂದಿ ಗಡಿ | ಸ. ನಂ .28ರ ಉಳಿಕೆ ಜಮೀನು ಸ. ನಂ . 27 
ಸ. ನಂ . 35 ಸ. ನಂ . 28 

ಸ . ನಂ . 34ರ ಉಳಿಕೆ ಜಮೀನು | ಸ . ನಂ . 26 
ಸ . ನಂ . 35ರ ಉಳಿಕೆ ಸ . ನಂ . 35ರ ಉಳಿಕೆ ಸ. ನಂ . 35ರ ಉಳಿಕೆ ಜಮೀನು | ಸ . ನಂ . 35ರ ಉಳಿಕೆ ಜಮೀನು 
ಜಮೀನು 

ಜಮೀನು 
36 ಸ. ನಂ . 36ರ ಉಳಿಕೆ ಸ. ನಂ . 36ರ ಉಳಿಕೆ ಸ . ನಂ . 36ರ ಉಳಿಕೆ ಜಮೀನು | ಸ. ನಂ . 36ರ ಉಳಿಕೆ ಜಮೀನು 
ಜಮೀನು 

ಜಮೀನು 


ದಕ್ಷಿಣ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಕೃಷ್ಣಪ್ಪ 
ಪೀಠಾಧಿಕಾರಿ, ಕಂದಾಯ ಇಲಾಖೆ ( ಭೂ . ಮಂ .) 


2791 


ವಿಶೇಷ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಸೋಮವಾರ, ಜೂನ್ ೬ , ೨೦೧೧ (ಜೈಷ್ಠ ೧೬, ಶಕ ವರ್ಷ ೧೯೩೩) ನಂ . ೫೫೫ 
KARNATAKA LEGISLATIVE ASSEMBLY SECRETARIAT 

NOTIFICATION 


No . KLA / LGA / 29 / Bill / 2011, Bangalore , Dated : 6th June, 2011 


The following Bill was introduced in Legislative Assembly on 6 .6 .2011. 


ಕರ್ನಾಟಕ ವಿಧಾನ ಸಭೆ 
ಹದಿಮೂರನೇ ವಿಧಾನ ಸಭೆ 

ಹತ್ತನೇ ಅಧಿವೇಶನ 


ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ವಿಧೇಯಕ, 2011 

( ವಿಧಾನಸಭೆಯ ವಿಧೇಯಕ ಸಂಖ್ಯೆ 29) 
2011 - 12ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ವಿಧೇಯಕ. 

2011- 12ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ ; 


ಇದು ಭಾರತ ಗಣರಾಜ್ಯದ ಅರವತ್ತೆರಡನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮವಾಗಲಿ. 


1. ಸಂಕ್ಷಿಪ್ತ ಹೆಸರು. ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ(ಸಂಖ್ಯೆ 3) ಅಧಿನಿಯಮ, 2011 ಎಂದು ಕರೆಯತಕ್ಕದ್ದು. 


2 . ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ 2011 - 12ನೇ ಹಣಕಾಸು ವರ್ಷಕ್ಕಾಗಿ 8773743. 54 ಲಕ್ಷ ರೂಪಾಯಿಗಳ ನೀಡಿಕೆ. 
ಅನುಸೂಚಿಯ 2ನೇ ಅಂಕಣದಲ್ಲಿ ನಿರ್ದಿಷ್ಟ ಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2011- 12ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ 
ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ( 2011ರ ಕರ್ನಾಟಕ ಅಧಿನಿಯಮಯ ಸಂಖ್ಯೆ : 14 ರಲ್ಲಿ ಸಂದಾಯ ಮಾಡಲು ಅಧಿಕಾರ 
ನೀಡಲಾದ 2921656 . 60 ಲಕ್ಷ ರೂಪಾಯಿಗಳನ್ನು ಒಳಗೊಂಡಂತೆ) ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಎಂಭತ್ತೇಳು 
ಸಾವಿರದ ಏಳು ನೂರಾ ಮೂವತ್ತೇಳು ಕೋಟಿ ನಲವತ್ತ ಮೂರು ಲಕ್ಷದ ಐವತ್ತ ನಾಲ್ಕು ಸಾವಿರ ರೂಪಾಯಿಗಳಿಗೆ ಮೀರದಷ್ಟು ಮೊಬಲಗನ್ನು ಮಾತ್ರ 
ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡತಕ್ಕದ್ದು. 

3. ಧನವಿನಿಯೋಗ.- ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 
ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 
ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 

ಅನುಸೂಚಿ 
( 2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 

( 1 ಲಕ್ಷಗಳಲ್ಲಿ) 

ಮೀರದ ಮೊಬಲಗು 
ಬೇಡಿಕೆ 

ವಿಧಾನಸಭೆಯಿಂದ | ಸಂಚಿತನಿಧಿಯಿಂದ 
ಸೇವೆಗಳು ಮತ್ತು ಉದ್ದೇಶಗಳು 

ಒಟ್ಟು 
ಪುರಸ್ಕತ ವಾದುದನ್ನು ಪ್ರಭೌತ ವಾದುದನ್ನು 


ಬೇಡಿ | 


ಸೇವೆಗಳು ಮತ್ತುಉದ್ದೇಶಗಳು 


ಸಂಖ್ಯೆ 


1 


| 


5 


01 | ಕೃಷಿ ಮತ್ತು ತೋಟಗಾರಿಕೆ 


ರಾಜಸ್ವ 


307417 . 96 


25 . 60 | 


307443 . 56 


ಬಂಡವಾಳ 


10500. 00 


10500 .00 


02 | ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ 


100831 . 64 


ರಾಜಸ್ವ 
ಬಂಡವಾಳ 


10 . 00 | 100841 . 64 

_ 10355. 00 


10355 . 00 


2792 


- 


2 


- 


5 


03 | ಆರ್ಥಿಕ 


ರಾಜಸ್ವ 


716713.46 


22. 31 | 716735.77 

782 . 00 


ಬಂಡವಾಳ 


782 . 00 


04 | ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 


40754 . 31 


11533 . 62 


ರಾಜಸ್ವ 
ಬಂಡವಾಳ 


52287. 93 

500 . 00 


500. 00 


05 | ಒಳಾಡಳಿತ ಮತ್ತು ಸಾರಿಗೆ 


ರಾಜಸ್ವ 


287666 .72 
38735 . 14 


287666 .72 
38735 .14 


ಬಂಡವಾಳ 


06 | ಮೂಲಭೂತ ಸೌಕರ್ಯ 


ರಾಜಸ್ವ 


1715 .00 


1715 . 00 


ಬಂಡವಾಳ 


75825 . 00 


75825 . 00 


07 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ 


1800. 00 


ರಾಜಸ್ವ 
ಬಂಡವಾಳ 


257693 . 97 
191050 . 00 


259493. 97 
191050. 00 


08 | ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ 


68767 . 29 

355. 00 


45014 . 60 | 113781 . 89 

355 . 00 


ಬಂಡವಾಳ 


09 


ಸಹಕಾರ 


ರಾಜಸ್ವ 


52477 . 68 


52477 . 68 


ಬಂಡವಾಳ 


4312 . 71 


4312.71 


10 | ಸಮಾಜ ಕಲ್ಯಾಣ 


ರಾಜಸ್ವ 
ಬಂಡವಾಳ 


294335 . 79 
32095. 08 


294335 . 79 
32095. 08 


11 | ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 


ರಾಜಸ್ವ 
ಬಂಡವಾಳ 


230089 . 69 
12995. 00 


230089 .69 
12995 . 00 


ವಾರ್ತಾ , ಪ್ರವಾಸೋದ್ಯಮ ಮತ್ತು ಯುವಜನ 
ಸೇವೆಗಳು 


ರಾಜಸ್ವ 
ಬಂಡವಾಳ 


26583 . 17 
19060. 00 


26583 .17 
19060. 00 


13 | ಆಹಾರ ಮತ್ತು ನಾಗರೀಕ ಸರಬರಾಜು 


93436 . 95 


2. 70 || 


93439. 65 


ರಾಜಸ್ವ 
ಬಂಡವಾಳ 


14 | ಕಂದಾಯ 


ರಾಜಸ್ವ 
ಬಂಡವಾಳ 


255310. 69 

131 . 04 


3000. 00 | 258310 .69 

131 . 04 


15 | ಮಾಹಿತಿ ತಂತ್ರಜ್ಞಾನ 


ರಾಜಸ್ವ 
ಬಂಡವಾಳ 


7587. 24 
2197 . 00 


7587 . 24 
2197 . 00 


2793 


3 


| 


5 


16 | ವಸತಿ 


ರಾಜಸ್ವ 
ಬಂಡವಾಳ 


123369 . 70 

1535 . 00 


123369. 70 

1535 . 00 


17 | ಶಿಕ್ಷಣ 


ರಾಜಸ್ವ 
ಬಂಡವಾಳ 


1206069 . 85 

32521 . 87 


( 1206069 . 85 

32521 . 87 


18 | ವಾಣಿಜ್ಯ ಮತ್ತು ಕೈಗಾರಿಕೆ 


ರಾಜಸ್ವ 
ಬಂಡವಾಳ 


126967 . 86 
22180 . 00 


126968. 12 
22180 .00 


19 


ನಗರಾಭಿವೃದ್ಧಿ 


ರಾಜಸ್ವ 
ಬಂಡವಾಳ 


516850. 36 
189885 . 00 


516850. 36 
189885 . 00 


20 | ಲೋಕೋಪಯೋಗಿ 


ರಾಜಸ್ವ 
ಬಂಡವಾಳ 


156606. 69 
270209 .60 


156606. 69 
270209 .60 


21 | ಜಲಸಂಪನ್ಮೂಲ 


ರಾಜಸ್ವ 


112489 . 30 


112489 . 30 
585717. 87 


ಬಂಡವಾಳ 


585717. 87 


22 | ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 


ರಾಜಸ್ವ 


289263 . 62 
43097. 50 


289263. 62 
43097 . 50 


ಬಂಡವಾಳ 


ಕಾರ್ಮಿಕ 


ರಾಜಸ್ವ 


53609 . 87 


53609 . 87 


ಬಂಡವಾಳ 


2000. 00 


2000.00 


24 | ಇಂಧನ 


ರಾಜಸ್ವ 


408. 00 


431860. 86 


431452 . 86 
116665 . 00 


ಬಂಡವಾಳ 


116665 . 00 


25 ಕನ್ನಡ ಮತ್ತು ಸಂಸ್ಕೃತಿ 


ರಾಜಸ್ವ 


24829 . 75 


24829 . 75 


ಬಂಡವಾಳ 


3586. 75 


3586 .75 


19957. 67 


ಯೋಜನೆ, ಸಾಂಖ್ಯಿಕ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ 


ರಾಜಸ್ವ 
ಬಂಡವಾಳ 


19957. 67 
43170. 00 


43170 . 00 


ಕಾನೂನು 


ರಾಜಸ್ವ 


48836. 72 


48836 . 72 


ಬಂಡವಾಳ 


2794 


3 


| 


4 


| 


5 


28 | ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 


9401 . 37 


166 . 71 


9568. 08 


ಬಂಡವಾಳ 


29 | ಋಣ ಮೇಲುಸ್ತುವಾರಿ 


ರಾಜಸ್ವ 


695000 . 00 | 695000 . 00 


ಬಂಡವಾಳ 


446211 . 00 


446211. 00 


ಒಟ್ಟು 


7570548. 74 


1203194 . 80 8773743.54 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


2011 -12ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ರಾಜ್ಯದ ಸಂಚಿತ 
ನಿಧಿಯೊಳಗಿನಿಂದ ವಿನಿಯೋಗಿಸಲು ಭಾರತ ಸಂವಿಧಾನದ 204ನೇ ಅನುಚ್ಛೇದದ ಉಪಬಂಧಗಳಿಗನುಸಾರವಾಗಿ ಈ ವಿಧೇಯಕವನ್ನು ಮಂಡಿಸಲಾಗಿದೆ. 


ಬಿ .ಎಸ್ . ಯಡಿಯೂರಪ್ಪ 
ಮುಖ್ಯಮಂತ್ರಿಗಳು ಹಾಗೂ 
ಹಣಕಾಸು ಸಚಿವರು 


ಎಸ್. ಬಿ . ಪಾಟೀಲ್ 

ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


KARNATAKA LEGISLATIVE ASSEMBLY 


THIRTEENTH LEGISLATIVE ASSEMBLY 


TENTH SESSION 


THE KARNATAKA APPROPRIATION ( No . 3 ) BILL , 2011 


(L . A . Bit No. 29 of 2011) 
A Bill to authorize payment and appropriation of certain sums from and out of the Consolidated Fund of the 
State of Karnataka for the Services of the Financial Year 2011 - 12 


Whereas it is expedient to authorize payment and appropriation of certain further sums from and out of the 
Consolidated fund of the State for the services of the Financial year 2011 - 12 


Be it enacted by the Karnataka State Legislature in the Sixty Second Year of the Republic of India as follows: 


1 . Short Title.- This Act may be called the Karnataka Appropriation (No. 3 ) Act, 2011 . 


2 . Issue of Rupees 8773743 .54 Lakhs out of the Consolidated Fund of the State of Karnataka for the 
Financial year 2011 - 12 .- From and out of the Consolidated Fund of the State of Karnataka , there may be paid and 
applied sums not exceeding those specified in column 5 of the Schedule amounting in the aggregate to the sum of 
Eighty seven thousand seven hundred thirty seven crore forty three lakh fifty four thousand rupees only 
( inclusive of the amount of Rupees 2 ,921,656 .60 lakhs authorized to be paid in Karnataka Act No. 14 of 2011) towards 
defraying the several charges which will come in the course of payment during the Financial Year 2011 - 12 in respect of 
the services specified in column 2 of the Schedule . 


3 . Appropriation .- The sums authorized to be paid and applied from and out of the Consolidated Fund of the 
State by this Act shall be appropriated for the services and purposes expressed in the Schedule in relation to the said 
year . 


2795 


SCHEDULE 
(See Sections 2 and 3 ) 


( in Lakhs) 


Demand 

No . 


Service & Purpose 


Sums not exceeding 
Voted by the Charged on 
Legislative the Consoli 
Assembly dated Fund 


Total 


01 


| Agriculture & Horticulture 


Revenue 


307417 . 96 


25 .60 


307443. 56 


Capital 


10500.00 


10500 . 00 


02 


Animal Husbandry & Fisheries 


Revenue 


100831.64 


10 . 00 


100841.64 


Capital 


10355.00 


10355 .00 


03 


Finance 


Revenue 


716713. 46 


22.31 


716735 .77 


Capital 


782 .00 


782 .00 


04 


Revenue 


40754. 31 


11533 .62 


52287.93 


Department of Personnel & 
Administrative Reforms 


Capital 


500 .00 


500 . 00 


05 


Home and Transport 


Revenue 


287666 .72 


287666 .72 


Capital 


38735 . 14 


38735 . 14 


06 


Infrastructure Development 


Revenue 


1715 .00 


1715 . 00 


Capital 


75825 .00 


75825.00 


07 


Rural Development & Panchayat 


Revenue 


257693 .97 


1800 . 00 


259493 . 97 


Raj 


Capital 


191050 .00 


191050 . 00 


08 


Forest Ecology & Environment 


Revenue 


45014 .60 


113781.89 


68767.29 

355 .00 


Capital 


355. 00 


09 


Co -operation 


Revenue 


52477 .68 


52477.68 


Capital 


4312 . 71 


4312 .71 


10 


Social Welfare 


Revenue 


294335 . 79 


294335 .79 


Capital 


32095 .08 


32095 .08 


11 


Women & Child Development 


Revenue 


230089 .69 


230089.69 


Capital 


12995 .00 


12995 .00 


2796 


3 


4 


5 


12 


Information Tourism & Youth 
Services 


Revenue 
Capital 


26583. 17 
19060 .00 


26583. 17 
19060 .00 


13 


Food and Civil Supplies 


Revenue 


93436 .95 


2 .70 


93439 .65 


Capital 


14 


Revenue 


Revenue 


255310 .69 


3000 . 00 


258310 .69 


Capital 


131.04 


131. 04 


15 


Information Technology 


Revenue 


7587 .24 


7587.24 
2197.00 


Capital 


2197 .00 


16 


Housing 


123369. 70 


123369 . 70 


Revenue 
Capital 


1535 . 00 


1535 . 00 


17 


Education 


Revenue 


Capital 


1206069 .85 

32521.87 
126967 . 86 
22180.00 


1206069 .85 

32521.87 
126968 .12 
22180.00 


Commerce & Industries 


Revenue 


0 . 26 


Capital 


19 


Urban Development 


Revenue 


516850 . 36 
189885 .00 


516850. 36 
189885 .00 


Capital 


20 


Public Works 


Revenue 


156606 .69 
270209 .60 


156606 .69 
270209.60 


Capital 


21 


Water Resources 


Revenue 


112489. 30 


112489 . 30 


Capital 


585717.87 


585717 .87 


Health and Family Welfare 


Revenue 


289263.62 
43097 .50 


289263.62 
43097 .50 


Capital 


2 


Labour 


Revenue 


53609 .87 


53609 .87 


Capital 


2000 .00 


2000 .00 


Energy 


Revenue 


431452 . 86 


408 .00 


431860. 86 


Capital 


116665 .00 


116665 . 00 


2 5 


Kannada and Culture 


Revenue 


24829 . 75 


24829. 75 


Capital 


3586 . 75 


3586 . 75 


2797 


1 


| 


2 


3 


| 


4 


| 


5 


| 


26 


Revenue 


19957. 67 


19957. 67 


Planning Statistics Science & 
Technology 


Capital 


43170.00 


43170.00 


Law 


Revenue 


48836 .72 


48836. 72 


Capital 


28 


Parliamentary Affairs & Legislation 


Revenue 


9401 . 37 


166 . 71 


9568. 08 


Capital 


29 


| Debt Servicing 


Revenue 


695000 . 00 


695000. 00 


Capital 


446211 . 00 


446211 . 00 


Total 


7570548. 74 


1203194 .80 


8773743.54 


STATEMENT OF OBJECTS AND REASONS 


This Bill is introduced in pursuance of the provisions of Article 204 of the Constitution of India to provide for 
the appropriation out of the Consolidated Fund of the State towards defraying the several charges which will come in 
course of payment during the Financial Year 2011-12. 


B . S . YEDDYURAPPA 
Chief Minister and 
Minister for Finance 


S . B . PATIL 

Secretary 
Karnataka Legislative Assembly 


ವಿಶೇಷ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಜೂನ್ ೭, ೨೦೧೧ (ಜೈಷ್ಠ ೧೭, ಶಕ ವರ್ಷ ೧೯೩೩ ) ( ನಂ . ೫೫೭ 


ಭಾಗ - III 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ,ಕೋಲಾರ ಜಿಲ್ಲೆ,ಕೋಲಾರ . 


- : ಅಧಿಸೂಚನೆ : 


ಸಂ . ಇಎಲ್‌ಎನ್ / ಸಿಆರ್10/ ಕೆಎಲ್ ಆರ್ - 1 /10 - 11 , ದಿನಾಂಕ 07 / 06 / 2011 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ 1966 ರ ಪ್ರಕರಣ 14 ( 2 ) ರಲ್ಲಿ ಮತ್ತು ಕರ್ನಾಟಕ ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ನಿಯಮಗಳು 1968ರ ನಿಯಮ 6 ರಂತೆ ಮನೋಜ್ ಕುಮಾರ್ ಮೀನ, ಭಾ . ಆ. ಸೇ ., ಜಿಲ್ಲಾಧಿಕಾರಿ , 
ಕೋಲಾರ ಜಿಲ್ಲೆ , ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಕೋಲಾರ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 


ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು 
1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು . 


2798 


છે(વિ. 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


ಮೀಸಲಾತಿ 


ಸ್ಥಾನಗಳ 
ಸಂಖ್ಯೆ 
ಒಂದು 


1 - ಹೋಳೂರು 


ಸಾಮಾನ್ಯ 


2 -ಕೋಲಾರ ಕಸಬಾ ಉತ್ತರ ಕ್ಷೇತ್ರ 


ಒಂದು 


3 -ಕೋಲಾರ ಕಸಬಾ ದಕ್ಷಿಣ ಕ್ಷೇತ್ರ 


ಒಂದು 


ಪರಿಶಿಷ್ಟ ಪಂಗಡ 

ಪರಿಶಿಷ್ಟ ಜಾತಿ 
ಹಿಂದುಳಿದ ವರ್ಗ ಬ 


ಒಂದು 


4 - ಹುತ್ತೂರು 
5 - ಶಾಸೂರು 


ಒಂದು 


ಒಂದು 


6 | 6 - ವಕ್ಕಲೇರಿ 

7 - ಅರಾಬಿಕೊತ್ತನೂರು 


ಸಾಮಾನ್ಯ 
ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ವರ್ಗ ಅ 


ಒಂದು 
ಒಂದು 


8 - ನರಸಾಪುರ 


| 9 - ವೇಮಗಲ್ 


ಒಂದು 


ಮಹಿಳೆ 


ಒಂದು 


ಒಂದು 


10 | 10 -ಕ್ಯಾಲನೂರು 
11 | 11 - ಸುಗಟೂರು 
12 ವರ್ತಕರ ಕ್ಷೇತ್ರ 

ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 
14 ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ 


ಒಂದು 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಒಂದು 


ಒಂದು 


ಮನೋಜ್ ಕುಮಾರ್ ಮೀನ, 

ಜಿಲ್ಲಾಧಿಕಾರಿಗಳು, 

ಕೋಲಾರ ಜಿಲ್ಲೆ, ಕೋಲಾರ . 
ವಿಶೇಷ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಜೂನ್ ೭, ೨೦೧೧ (ಜೈಷ್ಠ ೧೭, ಶಕ ವರ್ಷ ೧೯೩೩) | ನಂ . ೫೫೮ 


ಭಾಗ - III | 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಕೋಲಾರ ಜಿಲ್ಲೆ , ಕೋಲಾರ. 


- : ಅಧಿಸೂಚನೆ : 


ಸಂ . ಇಎಲ್‌ಎನ್ / ಸಿಆರ್10 / ಎಂಎಲ್ಆ 


ರ್ - 2 / 10 - 11 , ದಿನಾಂಕ 07 / 06 / 2011 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ಅಧಿನಿಯಮ 1966 ರ ಪ್ರಕರಣ 14( 2) ರಲ್ಲಿ ಮತ್ತು ಕರ್ನಾಟಕ ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 1968ರ ನಿಯಮ 6 ರಂತೆ ಮನೋಜ್ ಕುಮಾರ್ ಮೀನ, ಭಾ . ಆ. ಸೇ ., ಜಿಲ್ಲಾಧಿಕಾರಿ , 
ಕೋಲಾರ ಜಿಲ್ಲೆ, ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಮಾಲೂರು ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 


ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು 
1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


ಸ್ಥಾನಗಳ 


ಮೀಸಲಾತಿ 


-(d 


ಸಂಖ್ಯೆ 
ಒಂದು 


| 


ಒಂದು 


l- ಬೈರ್ನಹಳ್ಳಿ 
2 - ದ್ವಾಪಸಂದ್ರ 
3 - ಕುಡಿಯನೂರು 
4 - ಹಂಗೇನಹಳ್ಳಿ 


ಪರಿಶಿಷ್ಟ ಜಾತಿ 

ಸಾಮಾನ್ಯ 
ಪರಿಶಿಷ್ಟ ಪಂಗಡ 
ಸಾಮಾನ್ಯ 


| 


ಒಂದು 


| 


ಒಂದು 


2799 


ಮೀಸಲಾತಿ 


b)2| 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


ಸಂ . 


ಸ್ಥಾನಗಳ 
ಸಂಖ್ಯೆ 
ಒಂದು 


ಸಾಮಾನ್ಯ 
ಮಹಿಳೆ 


| 


ಒಂದು 


| 


ಒಂದು 


| 


ಒಂದು 


| 


ಒಂದು 


5 - ಸೊಣ್ಣಹಳ್ಳಿ 
6 - ಲಕ್ಕೂರು 
7 - ಬಾಳಿಗಾನಹಳ್ಳಿ 
8 -ಕೆ. ಜಿ. ಹಳ್ಳಿ 
9 - ಹುಳದೇನಹಳ್ಳಿ 
10 - ಮಾಸ್ತಿ 
11- ಹಸಾಂಡಹಳ್ಳಿ 
ವರ್ತಕರ ಕ್ಷೇತ್ರ 
ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 
ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ 


10 . 


ಒಂದು 


ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ವರ್ಗ ಅ 
ಹಿಂದುಳಿದ ವರ್ಗ ಬ 

ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


11 


ಒಂದು 


ಒಂದು 


ಒಂದು 


ಒಂದು 


ಮನೋಜ್ ಕುಮಾರ್ ಮೀನ, 

ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ, ಕೋಲಾರ. 


ವಿಶೇಷ ಪತ್ರಿಕೆ 


ಭಾಗ - III | 


ಬೆಂಗಳೂರು, ಮಂಗಳವಾರ, ಜೂನ್ ೭, ೨೦೧೧ (ಜೈಷ್ಠ ೧೭, ಶಕ ವರ್ಷ ೧೯೩೩ ) || ನಂ . ೫೫೯ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಕೋಲಾರ ಜಿಲ್ಲೆ,ಕೋಲಾರ. 


- : ಅಧಿಸೂಚನೆ : 


ಸಂ . ಇಎಲ್‌ಎನ್‌ / ಸಿಆರ್10 / ಎಂಬಿಎಲ್ - 4 /10 - 11 , ದಿನಾಂಕ 07 /06 / 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ 1966 ರ ಪ್ರಕರಣ 14( 2) ರಲ್ಲಿ ಮತ್ತು ಕರ್ನಾಟಕ ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು 1968ರ ನಿಯಮ 6 ರಂತೆ ಮನೋಜ್ ಕುಮಾರ್ ಮೀನ, ಭಾ . ಆ. ಸೇ ., ಜಿಲ್ಲಾಧಿಕಾರಿ , 
ಕೋಲಾರ ಜಿಲ್ಲೆ , ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಮುಳಬಾಗಿಲು ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 

ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 
1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 


. 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


ಮೀಸಲಾತಿ 


ಸ್ಥಾನಗಳ 
ಸಂಖ್ಯೆ 
ಒಂದು 


ಸಾಮಾನ್ಯ 


2 . 


ಒಂದು 


ಒಂದು 


ಒಂದು 


ಒಂದು 


1 - ಹೆಚ್.ಗೊಲ್ಲಹಳ್ಳಿ 
2 - ಮುಡಿಯನೂರು 
3 - ದೇವರಾಯಸಮುದ್ರ 
4 - ಎಮ್ಮೇನತ್ತ 
5 - ವಿರೂಪಾಕ್ಷಿ 
| 6 -ಕುರುಡುಮಲೆ 

7 - ಪದ್ಮಘಟ್ಟ 
8 | 8 - ಆಲಂಗೂರು 

9 -ಕವತನಹಳ್ಳಿ 
10 - ಬೈರಕೂರು 


ಒಂದು 


ಸಾಮಾನ್ಯ 

ಮಹಿಳೆ 
ಪರಿಶಿಷ್ಟ ಪಂಗಡ 
ಪರಿಶಿಷ್ಟ ಜಾತಿ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ವರ್ಗ ಅ 


ಒಂದು 


ಒಂದು 


ಒಂದು 


ಒಂದು 


2800 


ಸ್ಥಾನಗಳ 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


ಮೀಸಲಾತಿ 


ಸಂ . 


ಸಂಖ್ಯೆ 
ಒಂದು 


11 . 


11 - ನಂಗಲಿ 


ಒಂದು 


12 | ವರ್ತಕರ ಕ್ಷೇತ್ರ 

ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 
ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ 


ಹಿಂದುಳಿದ ವರ್ಗ ಬ 

ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಒಂದು 


ಒಂದು 


ಮನೋಜ್ ಕುಮಾರ್ ಮೀನ, 

ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ , ಕೋಲಾರ 


ವಿಶೇಷ ಪತ್ರಿಕೆ 


ಭಾಗ - III | 


ಬೆಂಗಳೂರು, ಮಂಗಳವಾರ, ಜೂನ್ ೭, ೨೦೧೧ (ಜೈಷ್ಠ ೧೭, ಶಕ ವರ್ಷ ೧೯೩೩ ) | ನಂ . ೫೬೦ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ. 


- : ಅಧಿಸೂಚನೆ : 


ಸಂ . ಇಎಲ್‌ಎನ್ / ಸಿಆರ್10 / ಬಿಪೇಟೆ- 3/ 10 - 11 , ದಿನಾಂಕ 07 / 06 / 2011 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ 1966 ರ ಪ್ರಕರಣ 14( 2) ರಲ್ಲಿ ಮತ್ತು ಕರ್ನಾಟಕ ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 1968ರ ನಿಯಮ 6 ರಂತೆ ಮನೋಜ್ ಕುಮಾರ್ ಮೀನ, ಭಾ. ಆ.ಸೇ ., ಜಿಲ್ಲಾಧಿಕಾರಿ, 
ಕೋಲಾರ ಜಿಲ್ಲೆ, ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬಂಗಾರಪೇಟೆ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 

ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು 
1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


ಸ್ಥಾನಗಳ 


ಮೀಸಲಾತಿ 


ಸಂಖ್ಯೆ 
ಒಂದು 


ಒಂದು 


ಒಂದು 


1 -ಸೂಲಿಕುಂಟೆ 

2 - ಹುಣಸನಹಳ್ಳಿ 
3 . 3 -ದೊಡೂರು ಕರಪನಹಳ್ಳಿ 
4 4 - ಘಟ್ಟಕಾಮದೇನಹಳ್ಳಿ 
5 | 5 - ಬೇತಮಂಗಲ 
6 | 6 -ಎನ್. ಜಿ .ಹುಲ್ಲೂರು 
7 17 - ಕ್ಯಾಸಂಬಳ್ಳಿ 
8 | 8 - ಮಾರಿಕುಪ್ಪ 
_ 9 | 9 - ಹುಲಿಬೆಲೆ 
10 | 10 -ಬೂದಿಕೋಟೆ 


ಒಂದು 
ಒಂದು 
ಒಂದು 


ಒಂದು 


ಹಿಂದುಳಿದ ವರ್ಗ ಅ 
ಪರಿಶಿಷ್ಟ ಪಂಗಡ 
ಪರಿಶಿಷ್ಟ ಜಾತಿ 
ಸಾಮಾನ್ಯ 
ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ವರ್ಗ ಬ 

ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಮಹಿಳೆ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಒಂದು 


|||| 


ಒಂದು 


ಒಂದು 


11 


| 


11 -ಕಾಮಸಮುದ್ರ 


ಒಂದು 


ಒಂದು 


12 | ವರ್ತಕರ ಕ್ಷೇತ್ರ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 
14 | ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ 


ಒಂದು 


ಒಂದು 


ಮನೋಜ್ ಕುಮಾರ್ ಮೀನ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ, ಕೋಲಾರ 


2801 


ವಿಶೇಷ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಜೂನ್ ೭, ೨೦೧೧ (ಜೈಷ್ಠ ೧೭, ಶಕ ವರ್ಷ ೧೯೩೩ ) | ನಂ . ೫೬೧ | 


ಭಾಗ - III | 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ. 


- : ಅಧಿಸೂಚನೆ : 


ಸಂ . ಇಎಲ್‌ಎನ್ / ಸಿಆರ್10/ ಎಸ್‌ವಿಪಿ - 5/ 10 - 11 , ದಿನಾಂಕ 07 / 06 / 2011 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ 1966 ರ ಪ್ರಕರಣ 14( 2) ರಲ್ಲಿ ಮತ್ತು ಕರ್ನಾಟಕ ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು 1968ರ ನಿಯಮ 6 ರಂತೆ ಮನೋಜ್ ಕುಮಾರ್ ಮೀನ, ಭಾ . ಆ. ಸೇ ., ಜಿಲ್ಲಾಧಿಕಾರಿ , 
ಕೋಲಾರ ಜಿಲ್ಲೆ , ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಶ್ರೀನಿವಾಸಪುರ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 


ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 
1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 


ತ 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


ಸ್ಥಾನಗಳ 
ಸಂಖ್ಯೆ 


ಮೀಸಲಾತಿ 


1 - ದಳಸನೂರು 


ಒಂದು 


ಸಾಮಾನ್ಯ 


ಒಂದು 


ಪರಿಶಿಷ್ಟ ಜಾತಿ 


2 [ 2-ಶ್ರೀನಿವಾಸಪುರ 
3 [ 3-ಜೆ.ತಿಮಸಂದ್ರ 


3 . 


ಒಂದು 


ಸಾಮಾನ್ಯ 


4 -ರೋಣೂರು 


ಒಂದು 


ಪರಿಶಿಷ್ಟ ಪಂಗಡ 


5 - ಯಲ್ಲೂರು 


ಒಂದು 


ಹಿಂದುಳಿದ ವರ್ಗ ಬ 


6 -ಸೋಮಯಾಜಲಪಲ್ಲಿ 


ಒಂದು 


ಮಹಿಳೆ 


7 - ನೆಲವಂಕಿ 


ಒಂದು 


ಸಾಮಾನ್ಯ 


77-ನೆಲವಂಕಿ 
8 [8- ಲಕ್ಷ್ಮೀಪುರ 


8 


| 


ಒಂದು 


ಸಾಮಾನ್ಯ 


| ೨ -ರಾಯಲ್ಪಾಡು 


ಒಂದು 


ಸಾಮಾನ್ಯ 


ಒಂದು 


ಸಾಮಾನ್ಯ 


10 10 - ಗೌನಿಪಲ್ಲಿ 
[ 11 ] ll -ಅಡಗಲ್ 


ಒಂದು 


ಒಂದು 


ಹಿಂದುಳಿದ ವರ್ಗ ಅ 


12 


ವರ್ತಕರ ಕ್ಷೇತ್ರ 


ಒಂದು 


ಸಾಮಾನ್ಯ 


13 | ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 


ಒಂದು 


ಸಾಮಾನ್ಯ 


ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ 


ಒಂದು 


ಸಾಮಾನ್ಯ 


ಮನೋಜ್ ಕುಮಾರ್ ಮೀನ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ, ಕೋಲಾರ 


2802 


ವಿಶೇಷ ಪತ್ರಿಕೆ 
ಭಾಗ – III ಬೆಂಗಳೂರು, ಸೋಮವಾರ , ಜೂನ್ ೬ , ೨೦೧೧ (ಜೈಷ್ಠ ೧೬ , ಶಕ ವರ್ಷ ೧೯೩೩) 

ನಂ . ೫೫೩ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 3(1) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ 202 ಎಸ್ .ಪಿ.ಕ್ಯೂ 2011 , ಬೆಂಗಳೂರು, ದಿನಾಂಕ: 3ನೇ ಜೂನ್, 2011 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 3ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕ 
ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಈ ಕೆಳಗಿನ ಅನುಸೂಚಿಯ ಅಂಕಣ ( 2) ರಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು ಅಂಕಣ 

ನೀನಿನ ಕ್ಷೇತ್ರವನ್ನು ಅಂಕಣ (3) ರಲ್ಲಿ ಕಾಣಿಸಿರುವಂತೆ ಅಂಕಣ ( 4) ರಿಂದ ( 7) ರ ವರೆಗೆ ವಿವ 
ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಉದ್ದೇಶದನ್ವಯ ಘೋಷಿಸುತ್ತದೆ. 


ಅನುಸೂಚಿ 


ಗ್ರಾಮ : ಮುಮ್ಮಿಗಟ್ಟಿ 


ತಾಲೂಕ: ಧಾರವಾಡ 


ಜಿಲ್ಲೆ: ಧಾರವಾಡ 


ಅ . ನಂ 


ರಿ. ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ ( ಚತು:ಶಿಮೆ) 
ಪಶ್ಚಿಮ 


ಪೂರ್ವ 


ಉತ್ತರ 


3 


4 - 32 


7,8 


9 ,10 


2 


| 


9,10 


| 


ರಸ್ತೆ 


| 
| 
| 


| 
| 


| 
| 


7,8 
7 


| 
| 


- 6 / 

6 /2 
8/ 2 + 3 + 5 
81 + 4 

9 
10 | 
16 
16 / 2 
16/ 3 

17 
17 /2ಪಿ/ 2 


| 


3 -13 
0 - 21 
0 - 10 
0 - 19 
0 - 18 
2 - 22 
2 - 10 


10 
11 


**** 


. 

| 


ರಸ್ತೆ 


8 
9 
146 
146 
146 


146 


146 


0 - 05 


27 
27 
/ 


b 
| 


146 


| 


0 - 10 | 


16 



2.Lટ, 


| 
| 


16 
16 


| 


18 


0 - 08 
1 - 28 
0 - 02ಖ 
1 - 26 


18 


ಸೆ 


2803 


ರಿ . ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ ) . 
ಪಶ್ಚಿಮ 


ಪೂರ್ವ 


ಉತ್ತರ 


ದಕ್ಷಿಣ 


- 2 
- 19 


3 - 27 


146 


20 


2 - 39 


150 


21 / ಅ 


0 - 26 


21 / ಬ 


1 - 05 


21 / 2 


1 - 02 


20 || 


13 - 20 
1 -16ಖ 
12 - 04 


36 , 37 


34, 29 


146 /1 + 2 + 3 


3 - 32 


13.1415 


150,152 


149 ,147 , 148175 


146/ 4 


0 - 24 


131415 


150,152 


149 ,147, 148175 


146 /5 


0 - 05 


13 .1415 


150,152 


149 ,147 , 148 ,175 


146 /6ಅ 


0 - 03 


13 ,1415 


150,152 


149 ,147, 148175 


146 /6ಬ 


0 - 03 


13 ,14 ,15 


150 ,152 


149,147 , 148,175 


14677 


0 - 14 


13 .1415 


150152 


149,147 , 148,175 


14678 


0 - 15 


131415 


150 , 152 


22 


149,147 , 148 ,175 
_ 149,147 , 148 ,175 


14679 


0 - 21 


13,1415 


150 ,152 


1470 


0 - 25 


146 , 148 


148 


147 / 2 


0 - 24 


146, 148 


148 


148 


0 - 30 


175 .149 


147 


ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ | 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 


148 /2ಎ 


0 - 16 


175 .149 


147 


ರಾಷ್ಟ್ರೀಯ ಹೆದ್ದಾರಿ, 175 
ರಾಷ್ಟ್ರೀಯ ಹೆದ್ದಾರಿ, 175 
ರಾಷ್ಟ್ರೀಯ ಹೆದ್ದಾರಿ, 175 
ರಾಷ್ಟ್ರೀಯ ಹೆದ್ದಾರಿ, 175 


148/2ಬಿ 


0 - 30 


175,149 


147 


148 / 3 


0 - 13 


| 


175 .149 


147 


2804 


ರಿ. ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ ) . 
ಪಶ್ಚಿಮ 


ಪೂರ್ವ 


ಉತ್ತರ 


ದಕ್ಷಿಣ 


148/ 4 


2 - 06 


147 


175,149 
154 


ರಾಷ್ಟ್ರೀಯ ಹೆದ್ದಾರಿ, 175 

175 


149 


3 - 02 


146 


153ಎ 


1 - 04 


129 


130 


156 
156 


153 / ಬ 


0 - 21 


129 


130 


1 - 22 


129 


130 


0 - 27 - 14 .25 


154 


146, 149 


0 - 08 - 00 


154 


146 , 149 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146 , 149 


0 - 01 - 01 


154 


146, 149 


0 - 01 - 01 


ರಾಷ್ಟ್ರೀಯ ಹೆದ್ದಾರಿ 
147 , 148 
154 
154 

154 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 


154 


146 , 149 


0 - 01 - 01 


154 


153 /2 
175ಬಿ ಪ್ಲಾಟ ನಂ 1 
175ಬಿ ಪ್ಲಾಟ ನಂ 2 
175ಬಿ ಪ್ಲಾಟ ನಂ 3 
175ಬಿ ಪ್ಲಾಟ ನಂ 4 
175ಬಿ ಪ್ಲಾಟ ನಂ 5 
175ಬಿ ಪ್ಲಾಟ ನಂ 6 
175ಬಿ ಪ್ಲಾಟ ನಂ 7 
175ಬಿ ಪ್ಲಾಟ ನಂ 8 
175ಬಿ ಪ್ಲಾಟ ನಂ 9 
175ಬಿ ಪ್ಲಾಟ ನಂ 10 
175ಬಿ ಪ್ಲಾಟ ನಂ 11 
175ಬಿ ಪ್ಲಾಟ ನಂ 12 
175ಬಿ ಪ್ಲಾಟ ನಂ 13 
175ಬಿ ಪ್ಲಾಟ ನಂ 14 
175ಬಿ ಪ್ಲಾಟ ನಂ 15 
175ಬಿ ಪ್ಲಾಟ ನಂ 16 
175ಬಿ ಪ್ಲಾಟ ನಂ 17 
175ಬಿ ಪ್ಲಾಟ ನಂ 18 


146 , 149 


0 - 01 - 01 


154 


156 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ | 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 


146 , 149 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146 , 149 


0 - 01 - 01 


154 


146 , 149 


0 - 01 - 01 


154 


146, 149 


0 - 01 - 01 


154 


146 , 149 


0 - 01 - 01 


146, 149 


154 
_ 154 


| 


55 


| 


0 - 01 - 01 


| 


146, 149 


2805 


ಅ. ನಂ 


ರಿ . ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ ) . 
ಪಶ್ಚಿಮ 


ಪೂರ್ವ 


ಉತ್ತರ 


ದಕ್ಷಿಣ 


_ 


2 


5 


o 


0 - 01 - 01 


154 


146, 149 


0 - 01 - 1 .75 


154 


146, 149 


| 


0 - 01 - 01 


154 


146, 149 


0 - 02 - 02 


154 


146, 149 


0 - 01 - 01 


154 


146, 149 


0 - 02 - 02 


154 


146, 149 


0 - 01 - 01 


154 


146 , 149 


0 - 02 - 02 


154 


146, 149 


0 - 01 - 01 


154 


146, 149 


0 - 01 - 01 


154 


146 , 149 


0 - 02 - 02 


154 


146, 149 


175ಬಿ ಪ್ಲಾಟ ನಂ 19 
175ಬಿ ಪ್ಲಾಟ ನಂ 20 
175ಬಿ ಪ್ಲಾಟ ನಂ 21 
175ಬಿ ಪ್ಲಾಟ ನಂ 22 
175ಬಿ ಪ್ಲಾಟ ನಂ 23 
175ಬಿ ಪ್ಲಾಟ ನಂ 24 
175ಬಿ ಪ್ಲಾಟ ನಂ 25 
175ಬಿ ಪ್ಲಾಟ ನಂ 26 
175ಬಿ ಪ್ಲಾಟ ನಂ 27 
175ಬಿ ಪ್ಲಾಟ ನಂ 28 
175ಬಿ ಪ್ಲಾಟ ನಂ 29 
175ಬಿ ಪ್ಲಾಟ ನಂ 30 
175ಬಿ ಪ್ಲಾಟ ನಂ 31 
175ಬಿ ಪ್ಲಾಟ ನಂ 32 
175ಬಿ ಪ್ಲಾಟ ನಂ 33 
175ಬಿ ಪ್ಲಾಟ ನಂ 34 
175ಬಿ ಪ್ಲಾಟ ನಂ 35 
175ಬಿ ಪ್ಲಾಟ ನಂ 36 
175ಬಿ ಪ್ಲಾಟ ನಂ 37 
175ಬಿ ಪ್ಲಾಟ ನಂ 38 
175ಬಿ ಪ್ಲಾಟ ನಂ 39 
175ಬಿ ಪ್ಲಾಟ ನಂ 40 

175 / ಬಿ1 


0 - 01 - 01 


148 ರಾಷ್ಟ್ರೀಯ ಹೆದ್ದಾರಿ | 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ | 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 


154 


ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ | 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ | 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 


146 , 149 


0 - 02 - 02 


154 


146 , 149 


0 - 01 - 01 


154 


146 , 149 


0 - 02 - 02 


154 


146, 149 


0 - 01 - 01 


154 


146, 149 


0 - 02 - 4 .50 


154 


146, 149 


0 - 01 - 7 .50 


154 


146 , 149 


0 - 05 - 15 


154 


146 , 149 


0 - 04 - 00 


154 


146, 149 


0 - 28 - 01 


154 


146 , 149 


0 - 02 - 00 


146, 149 


154 
_ 154 


0 - 08 


| 


146, 149 


2806 


ರಿ . ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ ) . 
ಪಶ್ಚಿಮ 


ಪೂರ್ವ 


ಉತ್ತರ 


ದಕ್ಷಿಣ 


P 


175 / ಬಿ / 2 


1 - 00 


154 


146 , 149 


148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 


ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 


175 / 2 


0 - 39 


154 


146, 149 


1 - 02 
0 - 02ಖ 


175/3 /2 


148 ರಾಷ್ಟ್ರೀಯ ಹೆದ್ದಾರಿ 


154 


ರಾಷ್ಟ್ರೀಯ ಹೆದ್ದಾರಿ 


146 , 149 


1 - 00 


ಒಟ್ಟು 


63 - 34 
1 - 20ಖ 
62 - 14 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ . ಹೆಚ್ .ಶೇಷಗಿರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈಲಿ), 

- ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 1(3) ರನ್ವಯ ಅಧಿಸೂಚನೆ 

ಸಂಖ್ಯೆ: ಸಿಐ 202 ಎಸ್. ಪಿ.ಕ್ಯೂ 2011 , ಬೆಂಗಳೂರು, ದಿನಾಂಕ: 3ನೇ ಜೂನ್, 2011 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18:1966)ನೇದ್ದರ ಕಲಂ 1ರ ಉಪ ಕಲಂ (3) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಧಾರವಾಡ ಜಿಲ್ಲೆ ಧಾರವಾಡ 
ತಾಲೂಕ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಈ ಕೆಳಗಿನ ಅನುಸೂಚಿಯ 2ನೇ ಅಂಕಣದಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು 3ನೇ ಅಂಕಣದಲ್ಲಿ ಕಾಣಿಸಿರುವಂತೆ ಅಂಕಣ (4) ರಿಂದ (7) ರ ವರೆಗೆ ವಿವರಿಸಿದ ಚಕಬಂದಿ 
( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಅಧ್ಯಾಯ 7 ರಲ್ಲಿಯ ಉಪ ಬಂಧಗಳನ್ನು ಈ ಅಧಿಸೂಚನೆ ದಿನಾಂಕದಿಂದ ಚಲಾಯಿಸಲಾಗುತ್ತದೆ ಅಂತಾ ಈ ಮೂಲಕ 
ನಿಗದಿಪಡಿಸಿದೆ. 

ಅನುಸೂಚಿ 


ಗ್ರಾಮ : ಮುಮ್ಮಿಗಟ್ಟಿ 


ತಾಲೂಕ: ಧಾರವಾಡ 


ಜಿಲ್ಲೆ: ಧಾರವಾಡ 


ಅ. ನಂ 


ರಿ . ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ) . 
ಪಶ್ಚಿಮ 


- ಪೂರ್ವ 


| 


ಉತ್ತರ 


ದಕ್ಷಿಣ 


60 


4 - 32 


ರಸ್ತೆ 


7,8 


|| 


9 ,10 


ರಸ್ತೆ 


2807 


ರಿ . ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ ) . 
ಪಶ್ಚಿಮ 


ಪೂರ್ವ 


ಉತ್ತರ 


2 


3 


TV 


6 / 2 


3 - 13 


7,8 


| 


9 ,10 


8 / 2 + 3 + 5 


0 - 21 


8 / + 4 


0 - 10 


( 
° 
¥ 
? 


9 


0 - 19 


0 - 18 





10 | 
16 / 


2 - 22 


ರಸ್ತೆ 


146 


146 


16 / 2 


2 -10 


146 


146 


16 / 3 


0 - 05 


146 


146 


17 


0 - 10 


16 


17 /2ಪಿ / 2 


0 - 08 


ರಸ್ತೆ 


16 


1 - 28 
0 - 02ಖ 
1 - 26 


19 


3 - 27 


146 


20 


2 - 39 


143 


150 


21 / ಅ 


0 - 26 


21 / ಬ 


1 - 05 


20 


21/ 2 


1 - 02 


| 20 || 


13 - 20 
1 -16ಖ 
12 - 04 


36 , 37 


34, 29 


146 /1 + 2 + 3 


3 - 32 


13 ,14 ,15 


150,152 


149 ,147, 148,175 


0 - 24 


| 


150 , 152 


149,147 , 148,175 


146 / 4 
146 /5 


13,14 ,15 
13 ,14 ,15 


21 


| 


0 - 05 


150, 152 


149 ,147 , 148,175 


2808 


ರಿ . ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ ) | 
ಪಶ್ಚಿಮ 


ಪೂರ್ವ 


ಉತ್ತರ 


ದಕ್ಷಿಣ 


146 / 6ಅ 


0 - 03 


131415 


150,152 


149 ,147, 148,175 


146/ 6ಬ 


0 - 03 


13 ,14 ,15 


150 , 152 


149,147 , 148,175 


146 / 7 


0 - 14 


13 ,14 ,15 


150 ,152 


146 / 8 


0 - 15 


131415 


150 , 152 


146/ 9 


0 - 21 


150,152 


1470 


0 - 25 


146 , 148 


147/2 


0 - 24 


146 , 148 


148/ 


0 - 30 


175.149 


147 


149 ,147 , 148,175 
149,147, 148,175 
149,147 , 148 ,175 

_ 148 | 

148 | 
ರಾಷ್ಟ್ರೀಯ ಹೆದ್ದಾರಿ, 175 
ರಾಷ್ಟ್ರೀಯ ಹೆದ್ದಾರಿ, 175 
ರಾಷ್ಟ್ರೀಯ ಹೆದ್ದಾರಿ, 175 
ರಾಷ್ಟ್ರೀಯ ಹೆದ್ದಾರಿ, 175 
ರಾಷ್ಟ್ರೀಯ ಹೆದ್ದಾರಿ, 175 

175 
156 


148/2ಎ 


0 - 16 


175 ,149 


147 


148/ 2ಬಿ 


0 - 30 


175 ,149 


147 


148 / 3 


0 - 13 


175 ,149 


147 


148/ 4 


2 - 06 


175,149 


147 


149 


3 - 02 


- 154 


| 


146 


153ಎ 


13,14 ,15 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
147, 148 
154 
154 

154 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 


1 - 04 


129 


130 


153 / ಬ 


0 - 21 


| 


129 


130 


156 
156 


1 - 22 


129 


130 


0 - 27 - 14 . 25 


154 


146, 149 


0 - 08 - 00 


154 


146 , 149 


0 - 01 - 01 


154 


146, 149 


153 /2 
175ಬಿ ಪ್ಲಾಟ ನಂ 1 
175ಬಿ ಪ್ಲಾಟ ನಂ 2 
175ಬಿ ಪ್ಲಾಟ ನಂ 3 
175ಬಿ ಪ್ಲಾಟ ನಂ 4 
175ಬಿ ಪ್ಲಾಟ ನಂ 5 
175ಬಿ ಪ್ಲಾಟ ನಂ 6 
175ಬಿ ಪ್ಲಾಟ ನಂ 7 


0 - 01 - 01 


154 


ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 


146, 149 


0 - 01 - 01 


154 


146 , 149 


0 - 01 - 01 


154 


146, 149 


0 - 01 - 01 


154 


146, 149 


2809 


ರಿ . ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ ) . 
ಪಶ್ಚಿಮ 


ಪೂರ್ವ 


ಉತ್ತರ 


ದಕ್ಷಿಣ 


- 2 


5 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146 , 149 


0 - 01 - 01 


154 


146, 149 


0 - 01 - 01 


154 


146, 149 


0 - 01 - 01 


154 


146 , 149 


0 - 01 - 01 


154 


146, 149 


175ಬಿ ಪ್ಲಾಟ ನಂ 8 
175ಬಿ ಪ್ಲಾಟ ನಂ 9 
175ಬಿ ಪ್ಲಾಟ ನಂ 10 
175ಬಿ ಪ್ಲಾಟ ನಂ 11 
175ಬಿ ಪ್ಲಾಟ ನಂ 12 
175ಬಿ ಪ್ಲಾಟ ನಂ 13 
175ಬಿ ಪ್ಲಾಟ ನಂ 14 
175ಬಿ ಪ್ಲಾಟ ನಂ 15 
175ಬಿ ಪ್ಲಾಟ ನಂ 16 
175ಬಿ ಪ್ಲಾಟ ನಂ 17 
175ಬಿ ಪ್ಲಾಟ ನಂ 18 
175ಬಿ ಪ್ಲಾಟ ನಂ 19 
175ಬಿ ಪ್ಲಾಟ ನಂ 20 
175ಬಿ ಪ್ಲಾಟ ನಂ 21 
175ಬಿ ಪ್ಲಾಟ ನಂ 22 
175ಬಿ ಪ್ಲಾಟ ನಂ 23 
175ಬಿ ಪ್ಲಾಟ ನಂ 24 
175ಬಿ ಪ್ಲಾಟ ನಂ 25 
175ಬಿ ಪ್ಲಾಟ ನಂ 26 
175ಬಿ ಪ್ಲಾಟ ನಂ 27 
175ಬಿ ಪ್ಲಾಟ ನಂ 28 
175ಬಿ ಪ್ಲಾಟ ನಂ 29 
175ಬಿ ಪ್ಲಾಟ ನಂ 30 


0 - 01 - 01 


148 ರಾಷ್ಟ್ರೀಯ ಹೆದ್ದಾರಿ | 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ | 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 


154 


ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ | 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ | 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 


146 , 149 


0 - 01 - 1.75 


154 


146 , 149 


0 - 01 - 01 


154 


146 , 149 


0 - 02 - 02 


154 


146, 149 


0 - 01 - 01 


154 


146, 149 


0 - 02 - 02 


154 


146, 149 


0 - 01 - 01 


154 


146 , 149 


0 - 02 - 02 


154 


146 , 149 


0 - 01 - 01 


154 


146, 149 


0 - 01 - 01 


154 


146 , 149 


0 - 02 - 02 


146, 149 


154 
_ 154 


67 


| 


0 - 01 - 01 


| 


146, 149 


2810 


ರಿ . ಸ. ನಂ . 


ಸ್ವಾಧೀನಪಡಿಸುವ ವಿಸ್ತೀರ್ಣ 

ಎ - ಗುಂ 


ಚೆಕಬಂದಿ( ಚತು:ಶಿಮೆ ) . 
ಪಶ್ಚಿಮ 


ಪೂರ್ವ 


ಉತ್ತರ 


ದಕ್ಷಿಣ 


- 


3 


0 - 02 - 02 


154 


146, 149 


0 - 01 - 01 


154 


146, 149 


0 - 02 - 02 


154 


146, 149 


0 - 01 - 01 


154 


146, 149 


0 - 02 - 4 .50 


154 


146, 149 


0 - 01 - 7.50 


154 


146, 149 


175ಬಿ ಪ್ಲಾಟ ನಂ 31 
175ಬಿ ಪ್ಲಾಟ ನಂ 32 
175ಬಿ ಪ್ಲಾಟ ನಂ 33 
175ಬಿ ಪ್ಲಾಟ ನಂ 34 
175ಬಿ ಪ್ಲಾಟ ನಂ 35 
175ಬಿ ಪ್ಲಾಟ ನಂ 36 
175ಬಿ ಪ್ಲಾಟ ನಂ 37 
175ಬಿ ಪ್ಲಾಟ ನಂ 38 
175ಬಿ ಪ್ಲಾಟ ನಂ 39 
175ಬಿ ಪ್ಲಾಟ ನಂ 40 

175 / ಬಿ1 
175 / ಬಿ / 2 


0 - 05 - 15 


148 ರಾಷ್ಟ್ರೀಯ ಹೆದ್ದಾರಿ | 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ | 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ | 
148 ರಾಷ್ಟ್ರೀಯ ಹೆದ್ದಾರಿ 
148 ರಾಷ್ಟ್ರೀಯ ಹೆದ್ದಾರಿ 


154 


ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ | 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 


146 , 149 


0 - 04 - 00 


154 


146, 149 


0 - 28 - 01 


154 


146, 149 


0 - 02 - 00 


154 


146 , 149 


0 - 08 


154 


146, 149 


1 - 00 


154 


146 , 149 


175 / 2 


0 - 39 


154 


146 , 149 


1 - 02 
0 - 02ಖ 


175/3/2 


148 ರಾಷ್ಟ್ರೀಯ ಹೆದ್ದಾರಿ 


154 


ರಾಷ್ಟ್ರೀಯ ಹೆದ್ದಾರಿ 


146, 149 


1 - 00 


ಒಟ್ಟು | 


63 - 34 
1 - 20ಖ 
62 - 14 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಹೆಚ್.ಶೇಷಗಿರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈಲಿ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


2811 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(1 ) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ 202 ಎಸ್. ಪಿ. ಕ್ಯೂ 2011 , ಬೆಂಗಳೂರು, ದಿನಾಂಕ : 3ನೇ ಜೂನ್, 2011 
ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸುವ ಸಲುವಾಗಿ 
ಅಭಿವೃದ್ಧಿಗೊಳಿಸಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಉದ್ದೇಶಿಸಿದೆ. 

ಆದ್ದರಿಂದ 1966 ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28 ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು 
ಪ್ರಸ್ತುತ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ. 

ಪ್ರಸ್ತುತ ಕಾಯ್ದೆಯ ಕಲಂ 35 ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವುದಾಗಲಿ ಅಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತಾ ಪ್ರಸ್ತುತ ಜಮೀನುಗಳಲ್ಲಿ 
ಆಸಕ್ತಿ ಇರುವವರಿಗೆಲ್ಲ ಈ ಮೂಲಕ ಎಚ್ಚರಿಸಲಾಗಿದೆ. ಸದರಿ ಜಮೀನಿನ ಮಾರಾಟ , ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಭೂ 
ಅಭಿವೃದ್ದಿಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದ ನಂತರ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು , ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಧಾರವಾಡ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಕೇಂದ್ರಿಯ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 24( 7) ಮೇರೆಗೆ ಪರಿಹಾರಧನ ಕೊಡಲು ಪರಿಗಣಿಸುವುದಿಲ್ಲವೆಂಬ ಹಾಗೂ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 33 / ಎ ಲಕಮನಹಳ್ಳಿ ಕೈಗಾರಿಕಾ ಪ್ರದೇಶ, ಪಿ. ಬಿ.ರಸ್ತೆ, ಧಾರವಾಡ -580004 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 


ಗ್ರಾಮ : ಮುಮ್ಮಿಗಟ್ಟಿ 


ತಾಲೂಕ: ಧಾರವಾಡ 


ಜಿಲ್ಲೆ: ಧಾರವಾಡ 


ಚೆಕಬಂದಿ ( ಚತು:ಶಿಮೆ ) 


9# 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ. ಸ. ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 
5 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


6 


. 


7 


. 


10 


ಸ್ವಂತ 


60 


4 - 32 


24 - 89 


ಖುಷಿ 


ಸ್ವಂತ 


6 / 2 


3- 13 | 


19 - 21 


ಖುಷಿ 


1)ಭೂಷಣ್ಣವರ ಯಲ್ಲಪ್ಪ ಭೀಮ್ಮರಾಯಪ್ಪ 
2) ಭೂಷಣ್ಣವರ ಸೋಮಪ್ಪ ತಂ . ಲಕ್ಷಣ 
3)ಭೂಷಣ್ಣವರ ಭೀಮಪ್ಪ ತಂ . ಲಕ್ಷ್ಮಣ 
4)ಭೂಷಣ್ಣವರ ನಾಗಪ್ಪ ತಂ . ಲಕ್ಷ್ಮಣ 
ಹುಲಮನಿ ಬಸಪ್ಪ ತಂ . ಯಲ್ಲಪ್ಪ 
1) ಪಟದಯ್ಯನವರ ಶಿವಪತ್ರಯ್ಯ ತಂ . ಬಸಯ್ಯ 
2) ಪಟದಯ್ಯನವರ ಗುರುಪುತ್ರಯ್ಯ ತಂ . ಬಸಯ್ಯ 
3) ಪಟದಯ್ಯನವರ ಶಿವಾನಂದಯ್ಯ ತಂ . ಬಸಯ್ಯ 
ಸರಕಾರ 
ದೇಸಾಯಿ ಆಬಾಸಾಹೇಬ ತಂ , ಸೋಮಲಿಂಗನಗೌಡ 


ಸಂತೆ 


8 / 2 + 3 + 5 


0 - 21 


3 - 48 


ಖುಷ್ಠಿ 


ಸ್ವಂತ 


8 /l + 4 


0 - 10 


1 - 66 


ಖುಷಿ 


2812 


ಚೆಕಬಂದಿ ( ಚತು :ಶಿಮೆ ) 


92 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ. ಸ. ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


- 


6 


. 


11 | 


Vತ 


0 -19 


3 - 15 


ಸ್ವಂತ 


0 - 18 


2 - 99 


ಖಷ್ಠಿ 


ಸ್ವಂತ 


2 - 22 


20 - 51 


146 


1) ಪಟದಯ್ಯನವರ ಶಿವಪುತ್ರಯ್ಯ ತಂ . ಬಸಯ್ಯ 
2) ಪಟದಯ್ಯನವರ ಗುರುಪುತ್ರಯ್ಯ ತಂ . ಬಸಯ್ಯ 
3) ಪಟದಯ್ಯನವರ ಶಿವಾನಂದಯ್ಯ ತಂ . ಬಸಯ್ಯ 
ಕುಮಾರ ದೇಸಾಯಿ ಶಿವಾನಂದ ತಂ . 
ಅಪ್ಪಾಸಾಹೇಬ 
1) ಪಟಾತ ಯಲ್ಲಪ್ಪ ತಂ . ಭೀಮಪ್ಪ 
2) ಪಟಾತ ಮಡಿವಾಳಪ್ಪ ತಂ . ಭೀಮಪ್ಪ 3) ಪಟಾತ 
ಮಲ್ಲವ್ವ ತಂ . ಭೀಮಪ್ಪ 
1) ಹುಬರಟ್ಟಿ ಮಡಿವಾಳಪ್ಪ ತಂ . ಫಕ್ಕೀರಪ್ಪ ಅಸದಾರ 
ದೊಡ್ಡಪ್ಪ ಶಿವಾನಂದ 
2) ಹುಬರಟ್ಟಿ ರಾಘವೇಂದ್ರ ತಂ . ಫಕ್ಕೀರಪ್ಪ ಅಸದಾರ 
ದೊಡ್ಡಪ್ಪ ಶಿವಾನಂದ 
3) ಹುಬರಟ್ಟ ತಂ . ಫಕ್ಕೀರಪ್ಪ ಅಸದಾರ ದೊಡ್ಡಪ್ಪ 
ಶಿವಾನಂದ 
1) ಸರಕಾರ 

2 ) ದೇಸಾಯಿ ಅಪ್ಪಾಸಾಹೇಬ ತಂ . 
9 . ಸೋಮಲಿಂಗನಗೌಡ 

3) ದೇಸಾಯಿ ನಾನಾಸಾಹೇಬ ತಂ , ಅಪ್ಪಾಸಾಹೇಬ 
4)ದೇಸಾಯಿ ಬಸವಂತರಾವ ಚಂದ್ರಪ್ಪ 
( 1) ವಿರಕ್ತಮಠ ಮಲ್ಲಯ್ಯ ತಂ . ವೀರಯ್ಯ 
2) ವಿರಕ್ತಮಠ ಗುರುವಯ್ಯ ತಂ . ವೀರಯ್ಯ 
ವಿರಕ್ತಮಠ ಸಂಗಯ್ಯ ತಂ . ಗದಿಗೆಯ್ಯ 


ಸ್ವಂತ | 


16 /2 


| 


2 - 10 


| 18 - 09 | 


ಖುಷಿ | 


ರಸ್ತೆ 


| 


146 


146 


| 


ರಸ್ತೆ 


ಸ್ವಂತ 


16 / 3 


0 - 05 


1 - 01 


ಖುಷ್ಠಿ 


146 


| 


ರಸ್ತೆ 


ಸ್ವಂತ 


17 


0 - 10 


2 - 01 


ಖುಷಿ 


ಸ್ವಂತ | 


17 /2ಪಿ / 2 


1 - 61 


ಋಷ್ಠಿ 


0 - 08 
1 - 28 
0 - 02ಖ . 
1 - 26 


12 | 


ಪಾಟೀಲ ಸುನೀಲ ಬಾಬುಗೌಡ 


ಸ್ವಂತ 


13 - 27 


ಖುಷ್ಠಿ 


1) ಶಿರೆಕ್ಕನವರ ನಾಗಪ್ಪ ತಂ . ಯಲ್ಲಪ್ಪ 
| 2) ಶಿರಕ್ಕನವರ ನಾಗವ್ವ ಕೋಂ . ಫಕ್ಕೀರಪ್ಪ 
3)ಶಿರೆಕ್ಕನವರ ಪುಂಡಲೀಕಪ್ಪ ದ. ತಂ . ಫಕ್ಕೀರಪ್ಪ 


ಸ್ವಂತ 


- 


19 


3 - 27 


29 - 55 


ಖುಷ್ಠಿ 


2813 


ಚೆಕಬಂದಿ ( ಚತು: ಶಿಮೆ) - 


ಖಾತೆದಾರರ ಹೆಸರು 


92 


ಅನುಭವ 
ದಾರರ 
ಹೆಸರು 


ರಿ . ಸ . ನಂ . 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 
- 5 
2 - 39 
0 - 26 


- 2 


11 


–– 


20 


6 
23 - 92 
5 - 23 


24 


ಖುಷಿ 
ಋಷ್ಠಿ 


2 


21 / ಅ 


16 . 


ಸ್ವಂತ 


21 / ಬ 


1 - 05 


9 - 05 


24 


21 /2 


1 - 02 


8 - 44 


ಖುಷ್ಠಿ 


24 


| ಕುಮಾರದೇಸಾಯಿ ಶಿವಾನಂದ ತಂ . ಅಪ್ಪಾಸಾಹೇಬ ಸ್ವಂತ 
ಹುಂಬೇರಿ ಈಶ್ವರಪ್ಪ ತಂ . ಇರಸಂಗಪ್ಪ 

ಸ್ವಂತ 
1) ಪಟದಯ್ಯನವರ ಶಿವಪುತ್ರಯ್ಯ ತಂ . ಬಸಯ್ಯ 
2) ಪಟದಯ್ಯನವರ ಗುರುಪುತ್ರಯ್ಯ ತಂ . ಬಸಯ್ಯ 
( 3) ಪಟದಯ್ಯನವರ ಶಿವಾನಂದಯ್ಯ ತಂ . ಬಸಯ್ಯ 
1) ಹುಂಬೇರಿ ಈಶ್ವರಪ್ಪ ತಂ . ಇರಸಂಗಪ್ಪ 
2) ಹುಂಬೇರಿ ಬಸವಂತಪ್ಪ ತಂ . ಇರಸಂಗಪ್ಪ 

ಸ್ವಂತ 
1)ಅಮ್ಮಣ್ಣವರ ಶಿವಪ್ಪ ತಂ . ಹೂವಪ್ಪ 
2) ಅಮ್ಮಣ್ಣವರ ಫಕ್ಕೀರಪ್ಪ ತಂ . ಹೂವಪ್ಪ 
| 3) ಅಮ್ಮಣ್ಣವರ ಜಿನ್ನಪ್ಪ ತಂ . ಹೂವಪ್ಪ 

ಸ್ವಂತ 
4) ಅಮ್ಮಣ್ಣವರ ನಿಂಗಪ್ಪ ತಂ , ಅಡಿವೆಪ್ಪ 
5) ಅಮ್ಮಣ್ಣವರ ಬಾಹುಬಲಿ ತಂ . ಶಿವಪ್ಪ 
1)ಕಡ್ಲಿ ಈರಪ್ಪ ತಂ . ಗಂಗಪ್ಪ 
2 )ಕಡ್ಡಿ ಮಲ್ಲಪ್ಪ ತಂ . ಗಂಗಪ್ಪ 
3) ಕಡ್ಡಿ ಶೇಖಪ್ಪ ತಂ . ರುದ್ರಪ್ಪ 
| 4) ಕಡ್ಲಿ ಅನಸವ್ವ ಕೋಂ . ಕುಮಾರ 

| ಸ್ವಂತ 
5 ) ಕಡ್ಡಿ ಈರಣ್ಣ ತಂ . ಕುಮಾರ ಅಸದಾರ ತಾಯಿ 
ಅನಸವ್ವ 
6) ಕಡ್ಡಿ ಬಸವ್ವ ತಂ . ಕುಮಾರ 
| 7) ಕಡ್ಲಿ ಮಂಜವ್ವ ತಂ . ಕುಮಾರ 


| 


31 


13 - 20 
1 - 16ಖ 
12 - 04 


35- 61 | 


ಖುಷಿ 


| 


30 


| 


36 , 37 


34, 29 


| 


33 


146 / + 2 + 3 


3 - 32 


| 30 - 56 | 


ಖುಷಿ 


150,152 


149 ,147, 
148,175 


22 


20 | 


ಪಾಟೀಲ ಗೌಡಪ್ಪಗೌಡ ತಂ . ಚನ್ನಪ್ಪಗೌಡ 


ಸ್ವಂತ 


146 / 4 


0 - 24 


4 - 84 


ಖುಷಿ 


131415 


150,152 


149 ,147 , 
148,175 


| ವಿರಕ್ತಮಠ ಸಂಗಯ್ಯ ತಂ . ಗದಿಗೆಯ್ಯ 


ಸ್ವಂತ 


146/5 


0 - 05 


1 - 01 


ಖುಷಿ 


13 ,1415 


150,152 


149 ,147, 
148175 


22 | 


ಸ್ವಂತ 


146 / 6 


0 - 03 


0 - 61 


ಖುಷಿ 


13 ,14,15 


150 ,152 


149 ,147 , 
148.175 


ಹಂಚಿನಮನಿ ಬಸವಂತಪ್ಪ ತಂ . ಮಲ್ಲೇಶಪ್ಪ 
| 1) ಹಂಚಿನಮನಿ ನಿಂಗವ್ವ ಕೋಂ . ಚನ್ನಮಲ್ಲಪ್ಪ 
2) ಹಂಚಿನಮನಿ ಉರ್ಪ ಸವದತ್ತಿ ಬಸವರಾಜ ತಂ . 
ಚನ್ನಮಲ್ಲಪ್ಪ 


ಸ್ವಂತ 


146/6ಬ 


0 - 03 


0 - 60 


ಖುಷ್ಠಿ 


13 ,14 ,15 


150 ,152 


149 ,147 , 
148 ,175 


2814 


ಚೆಕಬಂದಿ ( ಚತು :ಶಿಮೆ ) 


9# 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ . ಸ . ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


2 


| 


6 


| 


7 


| 


10 


3) ಹಂಚಿನಮನಿ ಉರ್ಪ ಸವದತ್ತಿ ಮಹಾಂತೇಶ 
ತಂ . ಚನ್ನಮಲ್ಲಪ್ಪ 
4) ಹಂಚಿನಮನಿ ಉರ್ಪ ಸವದತ್ತಿ ಶಂಕ್ರಪ್ಪ ತಂ . 
ಚನ್ನಮಲ್ಲಪ್ಪ 
5) ಹಂಚಿನಮನಿ ಉರ್ಪ ಸವದತ್ತಿ ಈಶ್ವರ ತಂ . 
ಚನ್ನಮಲ್ಲಪ್ಪ 
6) ಹಂಚಿನಮನಿ ಉರ್ಪ ಸವದತ್ತಿ ಮಹೇಶ ತಂ . 
ಚನ್ನಮಲ್ಲಪ್ಪ 
1) ಹಂಚಿನಮನಿ ನಿಂಗವ್ವ ಕೋಂ . ಚನ್ನಮಲ್ಲಪ್ಪ 
2) ಹಂಚಿನಮನಿ ಉರ್ಪ ಸವದತ್ತಿ ಬಸವರಾಜ ತಂ . 
ಚನ್ನಮಲ್ಲಪ್ಪ 
3 ) ಹಂಚಿನಮನಿ ಉರ್ಪ ಸವದತ್ತಿ ಮಹಾಂತೇಶ 
ತಂ . ಚನ್ನಮಲ್ಲಪ್ಪ 
4) ಹಂಚಿನಮನಿ ಉರ್ಪ ಸವದತ್ತಿ ಶಂಕ್ರಪ್ಪ ತಂ . 
ಚನ್ನಮಲ್ಲಪ್ಪ 
5) ಹಂಚಿನಮನಿ ಉರ್ಪ ಸವದತ್ತಿ ಈಶ್ವರ ತಂ . 
ಚನ್ನಮಲ್ಲಪ್ಪ 
6) ಹಂಚಿನಮನಿ ಉರ್ಪ ಸವದತ್ತಿ ಮಹೇಶ ತಂ . 
ಚನ್ನಮಲ್ಲಪ್ಪ 
1) ಹಂಚಿನಮನಿ ಬಸವಂತಪ್ಪ ಮಲ್ಲಪ್ಪ 
2) ಹಂಚಿನಮನಿ ನಾಗರಾಜ ತಂ . ಚನ್ನಬಸಪ್ಪ 
3) ಹಂಚಿನಮನಿ ಮಂಜುನಾಥ ತಂ . ಚನ್ನಬಸಪ್ಪ 


149147. 


24 


ಸ್ವಂತ 


146/ 7 


0 - 14 


2 - 82 


ಖುಷ್ಠಿ 


13 ,14 ,15 


150 ,152 


22 


148,175 


ಸ್ವಂತ 


146/ 8 


0 - 15 


3 - 02 


ಖುಷಿ 


13,14,15 


13 ,14 ,15 


150,152 || 


149 ,147 , 
148,175 


ನಾಯ್ಕರ ಮುತ್ತಪ್ಪ ತಂ . ಭೀಮಪ್ಪ 


ಸ್ವಂತ 


14679 


0 - 21 


4 - 23 


ಖುಷಿ 


131415 


150,152 


149 ,147, 
148175 


| 1) ಭಟ್ಟಂಗಿ ಕಾಳಿಂಗಪ್ಪ ತಂ . ರಾಚಪ್ಪ 
2) ಭಟ್ಟಂಗಿ ಗೋಪಾಲ ತಂ . ರಾಚಪ್ಪ 
3) ಭಟ್ಟಂಗಿ ರಾಮಪ್ಪ ತಂ . ರಾಚಪ್ಪ 
4) ಭಟ್ಟಂಗಿ ನಾಮದೇವ ತಂ . ರಾಚಪ್ಪ 


1470 


0 - 25 


4 - 88 


ಖುಷ್ಠಿ | ರಾಷ್ಟ್ರೀಯ ಹೆದ್ದಾರಿ | 146, 148 


148 


2815 


ಚೆಕಬಂದಿ ( ಚತು :ಶಿಮೆ ) 


9 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ . ಸ . ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 
- 5 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


| 


ಉತ್ತರ 


ದಕ್ಷಿಣ 


| 


6 


| 


7 


| | 


| 


10 


11 


28 


| ಸ್ವಂತ | 


147/ 

2 


1 


0- 241 


4 - 53 


ಖುಷ್ಠಿ 


| ರಾಷ್ಟ್ರೀಯ ಹೆದ್ದಾರಿ | 146 , 148 | 


148 


15 


2 
5) ಭಟ್ಟಂಗಿ ಬಸಪ್ಪ ತಂ . ರಾಚಪ್ಪ 
6) ಭಟ್ಟಂಗಿ ವಾಸಪ್ಪ ತಂ . ರಾಚಪ್ಪ 
7) ಭಟ್ಟಂಗಿ ಅಯ್ಯಪ್ಪ ತಂ . ರಾಚಪ್ಪ 
ಭಟ್ಟಂಗಿ ಭೀಮಪ್ಪ ತಂ . ಗಂಗಪ್ಪ 
1) ದೇಸಾಯಿ ಗಂಗುಬಾಯಿ ಕೋಂ ಷಣ್ಮುಕಪ್ಪ @ 
ಸಣ್ಣಪ್ಪ 
2) ಪಾಟೀಲ ರುದ್ರಪ್ಪ ಕೋಂ ಶಿವಾನಂದ 
3) ಪಾಟೀಲ ಶಾಚಿತಾಬಾಯಿ ವಿರುಪಾಕ್ಷಗೌಡ 
4 ) ಪಾಟೀಲ ಗಿರಿಜಾ ಕೋಂ ಪ್ರಭಾಕರ 
5) ದೇಸಾಯಿ ಮಾದೇವಿ ಕೋಂ ಬಸವರಾಜ 
6) ಪಾಟೀಲ ಕಮಲಾ ಕೋಂ ಶಿವಲಿಂಗಪ್ಪ 
7 ) ದೇಸಾಯಿ ಅಣ್ಣಾಸಾಹೇಬ ಶಂಕರರಾವ್ 


ಸ್ವಂತ 


1481 


0 - 30 


| 6 -03 | 


ಖುಷ್ಠಿ ( ರಾಷ್ಟ್ರೀಯ ಹೆದ್ದಾರಿ | 


175,149 


ರಾಷ್ಟ್ರೀಯ 
ಹೆದ್ದಾರಿ, 175 


| 


147 


147 


1) ದೇಸಾಯಿ ಶಿದ್ದಲಿಂಗ ತಂ ಕೇಶವರಾವ್ 
2)ದೇಸಾಯಿ ದಶರಥರಾವ್ ತಂ ಕೇಶವರಾವ್ 


ಸ್ವಂತ 


148 /2ಎ 


0 - 16 


3 - 12 


ಖುಷಿ 


ರಾಷ್ಟ್ರೀಯ ಹೆದ್ದಾರಿ 


175149 


ರಾಷ್ಟ್ರೀಯ 
ಹೆದ್ದಾರಿ, 175 


_ 147 


31 


ಸ್ವಂತ 


148/2ಬಿ 


0 - 30 


ಖುಷ್ಠಿ | ರಾಷ್ಟ್ರೀಯ ಹೆದ್ದಾರಿ | 175,149 


ರಾಷ್ಟ್ರೀಯ 
ಹೆದ್ದಾರಿ , 175 


147 


ಸ್ವಂತ 


148 / 3 


0- 13 


| 2- 46 | 


ಖುಷ್ಠಿ 


ರಾಷ್ಟ್ರೀಯ ಹೆದ್ದಾರಿ | 175,149 


1) ದೇಸಾಯಿ ಅಪ್ಪಾಸಾಹೇಬ ತಂ ವೆಂಕಟರಾವ್ 
2)ದೇಸಾಯಿ ಯಶವಂತರಾವ್ ತಂ . ವೆಂಕಟರಾವ್ 
3) ದೇಸಾಯಿ ನಾನಾಸಾಹೇಬ ತಂ . ವೆಂಟರಾವ್ 
1) ದೇಸಾಯಿ ಶಂಕರರಾವ ತಂ . ಗಣಪತರಾವ 
2) ದೇಸಾಯಿ ಗಂಗೂಬಾಯಿ ಕೋಂ . ಷಣ್ಮುಖರಾವ 
3) ಪಾಟೀಲ ರುದ್ರವ್ವ ಶಿವನಾಯ್ಕ 
4 ) ಪಾಟೀಲ ಶಾಂತಾಬಾಯಿ ವಿರುಪಾಕ್ಷಗೌಡ 
5) ಪಾಟೀಲ ಗಿರಿಜಾ ಕೋಂ . ಪ್ರಭಾಕರ 
6) ಪಾಟೀಲ ಮಹಾದೇವಿ ಕೋಂ . ಬಸವರಾಜ 
7 ) ಪಾಟೀಲ ಕಮಲಾ ಕೊಂ . ಶಿವಲಿಂಗಪ್ಪ 
8) ರಾ . ಹೆ . ಪ್ರಾಧಿಕಾರ ನಂ . 4 
1) ಸರಕಾರ 
2 ) ದೇಸಾಯಿ ಮಂಜುನಾಥ ತಂದೆ ಚಂದ್ರಪ್ಪ 
3) ದೇಸಾಯಿ ಅಪ್ಪಾಸಾಹೇಬ ತಂದೆ ಚಂದ್ರಪ್ಪ 
4) ದೇಸಾಯಿ ಬಸಲಿಂಗಪ್ಪ ತಂದೆ ಅಪ್ಪಯ್ಯಪ್ಪ 


ರಾಷ್ಟ್ರೀಯ 
ಹೆದ್ದಾರಿ , 175 


147 


ಸ್ವಂತ 


148 / 4 


2 - 06 


16 - 22 


* ಖುಷ್ಠಿ 


| ರಾಷ್ಟ್ರೀಯ ಹೆದ್ದಾರಿ | 175,149 


ರಾಷ್ಟ್ರೀಯ 
ಹೆದ್ದಾರಿ , 175 


147 


2816 


ಚೆಕಬಂದಿ ( ಚತು :ಶಿಮೆ ) 


92 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ. ಸ. ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


- 


- 


2 


6 


7 


8 | 


10 


11 


34 | ದೇಸಾಯಿ ವರುಣಕುಮಾರ ತಂ . ಆಬಾಸಾಹೇಬ 


ಸ್ವಂತ | 


149 


3 - 02 


23 - 76 


ಖಷ್ಠಿ 


147 , 148 


154 


175 


146 


35 


ಸ್ವಂತ 


153ಎ 


| 


1- 04 


| 52 -00 | 


ಖುಷಿ 


154 


129 


| 


156 


1) ಭಟ್ಟಂಗಿ ಅಯ್ಯಪ್ಪ ತಂ . ರಾಚಪ್ಪ 
2) ಭಟ್ಟಂಗಿ ರಾಮಪ್ಪ ತಂ . ರಾಚಪ್ಪ 
3) ಭಟ್ಟಂಗಿ ಕಾಳಿಂಗಪ್ಪ ತಂ . ರಾಚಪ್ಪ 
4) ಭಟ್ಟಂಗಿ ಗೋಪಾಲ ತಂ . ರಾಚಪ್ಪ 
5) ಭಟ್ಟಂಗಿ ವಾಸಪ್ಪ ತಂ . ರಾಚಪ್ಪ 
| 6) ಭಟ್ಟಂಗಿ ನಾಮದೇವ ತಂ . ರಾಚಪ್ಪ 
7) ಭಟ್ಟರ ಅಂಜನೆವ್ವ ಕೊಂ . ಸಂಗಪ್ಪ 
8) ಭಟ್ಟಂಗಿ ಶೀತವ್ವ ಕೋಂ . ಬಸಪ್ಪ 
9) ಭಟ್ಟಂಗಿ ಯಶೋದಾ ಕೋಂ . ಬಸಪ್ಪ 
10) ಭಟ್ಟಂಗಿ ಬಸಪ್ಪ ತಂ . ರಾಚಪ್ಪ 
11) ರಾ . ಹೆ . ಪ್ರಾಧಿಕಾರ ನಂ .4 
ಶೆಟ್ಟಿ ವಿನುತಾ ಕೊಂ . ಹೇಮಂತ 


130 


36 


ಸ್ವಂತ 


153 / ಬ 


0 - 21 


0 - 25 | 


ಖುಷ್ಠಿ 


| 


154 


| 


129 


| 


156 


130 


ಸ್ವಂತ 


15372 


1- 22 


| 0 -73 | 


ಖುಷಿ 


154 


129 


156 


130 


( ಭಟ್ಟಂಗಿ ಪುಂಡಲೀಕಪ್ಪ ತಂ , ಸಕ್ರಪ್ಪ 

| ರಾ . ಹೆ. ಪ್ರಾಧಿಕಾರ ನಂ . 4 
38 ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


175ಬಿ ಪ್ಲಾಟ್ ನಂ . 


ಸ್ವಂತ 


0 - 27 -14 .25 


ಬಿನ್‌ಶೇ 


154 


146, 149 


| ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 


0 - 08 - 00 


154 


175ಬಿ ಪ್ಲಾಟ್ 
- ನಂ . 2 
175ಬಿ ಪ್ಲಾಟ್ 
- ನಂ . 3 


146, 149 


148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 
- ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 


40 ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ . 


154 


146, 149 


ಹೆದ್ದಾರಿ 


ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 
- ನಂ . 4 


0 - 01 - 01 


ಬಿನ್‌ಶೇ 


ಹೆದ್ದಾರಿ 


154 


ರಾಷ್ಟ್ರೀಯ 
ಹೆದ್ದಾರಿ 


146 , 149 


42 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 5 


0 - 01 - 01 


ಬಿನ್‌ಶೇ . 


148 ರಾಷ್ಟ್ರೀಯ 

ಹೆದ್ದಾರಿ 


154 


ರಾಷ್ಟ್ರೀಯ 
ಹೆದ್ದಾರಿ 


146, 149 


2817 


ಚೆಕಬಂದಿ ( ಚತು :ಶಿಮೆ ) 


ಅನುಭವ 


9# 


ಖಾತೆದಾರರ ಹೆಸರು 


ದಾರರ 


ರಿ. ಸ. ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಹೆಸರು 


ಪಶ್ಚಿಮ 


ಉತ್ತರ 


ದಕ್ಷಿಣ 


- 


2 


3 . 


4 


6 . 


=| 


7 | 


10 


11 


43 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


- - 


ಬಿನ್‌ಶೇ 


154 


146 , 149 


44 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146, 149 


175ಬಿ ಪ್ಲಾಟ್ 

ನಂ . 6 
175ಬಿ ಪ್ಲಾಟ್ 

ನಂ . 7 
175ಬಿ ಪ್ಲಾಟ್ 

ನಂ . 8 
175ಬಿ ಪ್ಲಾಟ್ 

ನಂ . 9 


ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 


45 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146, 149 


| ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146, 149 


47 ಸಾಂದ್ರೀಕರ ರೋಹಿಣಿ ಕೋಂ ರಾಮದಾಸ 


ಸ್ವಂತ 


175ಬಿ ಪ್ಲಾಟ್ 

ನಂ . 10 


0 - 01 - 01 


ಬಿನ್‌ಶೇ 


154 


146 , 149 


48 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


- 


ಬಿನ್‌ಶೇ 


154 


146, 149 


8 | 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ | 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
- 148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 
- ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 


49 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146, 149 


50 ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146, 149 


51 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


175ಬಿ ಪ್ಲಾಟ್ 

ನಂ . 11 
175ಬಿ ಪ್ಲಾಟ್ 

ನಂ . 12 
175ಬಿ ಪ್ಲಾಟ್ 

ನಂ . 13 
175ಬಿ ಪ್ಲಾಟ್ 

ನಂ . 14 
175ಬಿ ಪ್ಲಾಟ್ 

ನಂ . 15 
175ಬಿ ಪ್ಲಾಟ್ 

ನಂ . 16 
175ಬಿ ಪ್ಲಾಟ್ 

ನಂ . 17 
175ಬಿ ಪ್ಲಾಟ್ 

ನಂ . 18 


ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 


146, 149 


52 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146 , 149 


ಸ್ವಂತ 


0 - 01 - 01 


ಬಿನ್‌ಶೇಕ್ಕಿ 


154 


146, 149 


ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 
54 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146 , 149 


55 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146, 149 


2818 


ಚೆಕಬಂದಿ ( ಚತು :ಶಿಮೆ ) 


92 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ . ಸ . ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


- 


4 


7 . 


8 | 


11 


56 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 19 


0 - 01 - 01 


ಬಿನ್‌ಶೇ | 


154 


146 , 149 


57 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


0 - 01 - 1. 75 


ಬಿನ್‌ಶೇ . 


154 


ಸ್ವಂತ 


ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 


146, 149 


58 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146 , 149 


175ಬಿ ಪ್ಲಾಟ್ 

ನಂ . 20 
175ಬಿ ಪ್ಲಾಟ್ 

ನಂ . 21 
175ಬಿ ಪ್ಲಾಟ್ 

ನಂ . 22 
175ಬಿ ಪ್ಲಾಟ್ 

ನಂ . 23 


59 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 02 - 02 


ಬಿನ್‌ಶೇ 


154 


ರಾಷ್ಟ್ರೀಯ 
ಹೆದ್ದಾರಿ 


146, 149 


60 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 
- ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 
- ಹೆದ್ದಾರಿ 
_ 148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 


ಸ್ವಂತ 


0 - 01 - 01 


ಬಿನ್‌ಶೇ 


154 


146, 149 


61 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 24 


0 - 02 - 02 


ಬಿನ್‌ಶೇ 


154 


146 , 149 


| ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 01 - 01 


ಬಿನ್‌ಶೇ . 


154 


146, 149 


175ಬಿ ಪ್ಲಾಟ್ 

ನಂ . 25 
175ಬಿ ಪ್ಲಾಟ್ 

ನಂ . 26 


| ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 02 - 02 


ಬಿನ್‌ಶೇ 


154 


146 , 149 


ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 


ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 27 


0 - 01 - 01 


ಬಿನ್‌ಶೇ 


154 


146 , 149 


ಹೆದ್ದಾರಿ 


| ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 28 


0 - 01 - 01 


ಬಿನ್‌ಶೇ 


154 


146, 149 


ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 29 


0 - 02 - 02 


ಬಿನ್‌ಶೇ 


148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 


154 


146, 149 


67 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 30 


0 - 01 - 01 


- - 


ಬಿನ್‌ಶೇ 


154 


146, 149 


2819 


ಚೆಕಬಂದಿ ( ಚತು :ಶಿಮೆ ) 


ಅನುಭವ 


ಖಾತೆದಾರರ ಹೆಸರು 


ದಾರರ 


ರಿ. ಸ. ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಹೆಸರು 


ಪಶ್ಚಿಮ 


ಉತ್ತರ 


ದಕ್ಷಿಣ 


4 . 


7 . 


8 | 


11 


68 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 31 


0 - 02 - 02 


ಬಿನ್‌ಶೇ | 


154 


146 , 149 


69 ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 32 


0 - 01 - 01 


ಬಿನ್‌ಶೇ . 


154 


ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 


146, 149 


70 ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ | 1750 


175ಬಿ ಪ್ಲಾಟ್ ನಂ 

33 


0 - 02 - 02 


ಬಿನ್‌ಶೇ 


154 


146 , 149 


11 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 34 


0 - 01 - 01 


ಬಿನ್‌ಶೇಕ್ಕಿ 


148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 
- ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 
- ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 


154 


ರಾಷ್ಟ್ರೀಯ 
ಹೆದ್ದಾರಿ 


146, 149 


| ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 35 


0 - 02 - 4.50 


ಬಿನ್‌ಶೇ 


154 


146, 149 


73 | ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 36 


0 - 01 - 7.50 


- 


ಬಿನ್‌ಶೇ 


154 


ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 


146 , 149 


74 ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


175ಬಿ ಪ್ಲಾಟ್ 

ನಂ . 37 


0 - 05 - 15 


ಬಿನ್‌ಶೇ 


154 


146 , 149 


75 ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


175ಬಿ ಪ್ಲಾಟ್ 

ನಂ . 38 


148 ರಾಷ್ಟ್ರೀಯ 


ಸ್ವಂತ 


0 - 04 - 00 


ಬಿನ್‌ಶೇ 


154 


ರಾಷ್ಟ್ರೀಯ 
ಹೆದ್ದಾರಿ 


146, 149 


ಹೆದ್ದಾರಿ 


76 ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 28 - 01 


ಬಿನ್‌ಶೇ 


154 


146 , 149 


175ಬಿ ಪ್ಲಾಟ್ 

ನಂ . 39 
175ಬಿ ಪ್ಲಾಟ್ 

ನಂ . 40 


148 ರಾಷ್ಟ್ರೀಯ 

ಹೆದ್ದಾರಿ 
148 ರಾಷ್ಟ್ರೀಯ 

ಹೆದ್ದಾರಿ 


ರಾಷ್ಟ್ರೀಯ 
ಹೆದ್ದಾರಿ 
ರಾಷ್ಟ್ರೀಯ 
ಹೆದ್ದಾರಿ 


77 


| ಗಿರಿರಡೇರ ಬಸಪ್ಪ ತಂದೆ ರಾಮಪ್ಪ 


ಸ್ವಂತ 


0 - 02 - 00 


- 


ಬಿನ್ಶೇತಿ 


154 


146, 149 


1) ಕುರಕುರಿ ರಾಮಪ್ಪ ತಂ . ಯಲ್ಲಪ್ಪ 
2)ಕುರಕುರಿ ಅಜೀತ ತಂ . ರಾಯಪ್ಪ 
3) ಕುರಕುರಿ ಧನ್ಯಕುಮಾರ ತಂ . ರಾಯಪ್ಪ 
4) ರಾ . ಹೆ. ಪ್ರಾಧಿಕಾರ ನಂ .4 


ಸ್ವಂತ 


175ಬಿ1 


0 - 08 


1- 32 | 


ಖುಷಿ 


148 ರಾಷ್ಟ್ರೀಯ 

ಹೆದ್ದಾರಿ 


154 


ರಾಷ್ಟ್ರೀಯ 
ಹೆದ್ದಾರಿ 


146, 149 


2820 


ಚೆಕಬಂದಿ ( ಚತು :ಶಿಮೆ ) 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ. ಸ. ನಂ . 


ಸ್ವಾಧೀನ 
ಪಡಿಸುವ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


2 | 


6 


. 


_ 8 | 


10 | 


1 ) ಪಾಟೀಲ ಬಾಪೂಗೌಡ ಸಂಗನಗೌಡ 
2 ) ಪಾಟೀಲ ಅರುಣಾ ಕೋಂ . ಬಾಪೂಗೌಡ 


ಸ್ವಂತ 


175 /1ಬಿ /2 


1 - 00 


6 - 63 


ಖುಷ್ಟಿ 


| 


148 ರಾಷ್ಟ್ರೀಯ 

ಹೆದ್ದಾರಿ 


154 


ರಾಷ್ಟ್ರೀಯ 
ಹೆದ್ದಾರಿ 


146, 149 


ಸ್ವಂತ 


175 / 2 


0 - 39 


6 - 47 


ಖುಷಿ 


148 ರಾಷ್ಟ್ರೀಯ 

ಹೆದ್ದಾರಿ 


154 


ರಾಷ್ಟ್ರೀಯ 
ಹೆದ್ದಾರಿ 


146, 149 


1) ದೇಸಾಯಿ ಶಂಕರರಾವ ತಂ . ಗಣಪತರಾವ 
2) ದೇಸಾಯಿ ಗಂಗೂಬಾಯಿ ಕೋಂ . ಷಣ್ಮುಖರಾವ 
3) ಪಾಟೀಲ ರುದ್ರವ್ವ ಶಿವನಾಯ್ಕ 
4 ) ಪಾಟೀಲ ಶಾಂತಾಬಾಯಿ ವಿರುಪಾಕ್ಷಗೌಡ 
5) ಪಾಟೀಲ ಗಿರಿಜಾ ಕೋಂ . ಪ್ರಭಾಕರ 
6) ಪಾಟೀಲ ಮಹಾದೇವಿ ಕೋಂ . ಬಸವರಾಜ 
7) ಪಾಟೀಲ ಕಮಲಾ ಕೊಂ . ಶಿವಲಿಂಗಪ್ಪ 
8) ರಾ . ಹೆ. ಪ್ರಾಧಿಕಾರ ನಂ . 4 
1)ಶೇಡ್ತಿ ಯಶೋದಾ ತಾ . ಮೂಕಾಂಬಿಕಾ 
2 ) ದೇಸಾಯಿ ಸಿದ್ದಲಿಂಗ ಕೇಶವರಾವ 
3) ದೇಸಾಯಿ ದಶರಥರಾವ ಕೇಶವರಾವ 
4 ) ಪಾಟೀಲ ದೇವಕ್ಕ ಕೋಂ . ಸಿದ್ದನಗೌಡ 
5) ಪಾಟೀಲ ಯಶೋದಾ ಕೋಂ , ಬಸನಗೌಡ 
6)ದೇಸಾಯಿ ವೆಂಕಟರಾವ ಯಶವಂತರಾವ 
7) ದೇಸಾಯಿ ಬಾಬುರಾವ ಯಶವಂತರಾವ 
8) ರಾ . ಹೆ . ನಂ . 4 


148 ರಾಷ್ಟ್ರೀಯ 


ಸ್ವಂತ 


1 - 02 
0 - 02ಖ 
1 - 00 


175/3 /2ಪೈ 


6 - 53 


ಖುಷಿ 


154 


ರಾಷ್ಟ್ರೀಯ 
ಹೆದ್ದಾರಿ 


146 , 149 


ಹೆದ್ದಾರಿ 


ಒಟ್ಟು 


63 - 34 
1 - 20ಖ 
62 - 14 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಹೆಚ್.ಶೇಷಗಿರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈಲಿ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


2821 


ವಿಶೇಷ ಪತ್ರಿಕೆ 
ಭಾಗ - III | ಬೆಂಗಳೂರು, ಸೋಮವಾರ, ಜೂನ್ ೬ , ೨೦೧೧ (ಜೈಷ್ಠ ೧೬ , ಶಕ ವರ್ಷ ೧೯೩೩ ) 

ನಂ . ೫೫೪ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28 (4) ರನ್ವಯ ಅಧಿಸೂಚನೆ 

ಸಂಖ್ಯೆ: ಸಿಐ 211 ಎಸ್ . ಪಿ. ಕ್ಯೂ 2011 , ಬೆಂಗಳೂರು, ದಿನಾಂಕ: 3ನೇ ಜೂನ್, 2011 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 1966) ( ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1) ರನ್ವಯ ವಿಹಿತವಾದ ಅಧಿಕಾರದಡಿ ಅಧಿಸೂಚನೆ ಸಂಖ್ಯೆ: 
ಸಿಐ /144/ಎಸ್. ಪಿ .ಕ್ಯೂ ./2009, ದಿನಾಂಕ: 5.6.2009 ( ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿ ದಿನಾಂಕ: 8.6.2009 ರಂದು ಪ್ರಕಟವಾದ ರಾಜ್ಯಪತ್ರದ ಪುಟ ಸಂಖ್ಯೆ 31 ರಿಂದ 87 ರವರೆಗೆ ( ಭಾಗ - 3) 
ರಲ್ಲಿ ಕರ್ನಾಟಕ ಸರ್ಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಧಾರವಾಡ ಜಿಲ್ಲೆ ಧಾರವಾಡ ತಾಲ್ಲೂಕಿನ ಮುಮ್ಮಿಗಟ್ಟಿ , ಹಿರೇಮಲ್ಲಿಗವಾಡ ಹಾಗೂ ಕೆಲಗೇರಿ ಗ್ರಾಮಗಳಲ್ಲಿ ಕೈಗಾರಿಕಾ ಪ್ರದೇಶಗೋಸ್ಕರ ಪ್ರಸ್ತುತ ಅಧಿಸೂಚನೆಯಲ್ಲಿ 
ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28ರ ಉಪ ಕಲಂ( 3) ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು ಪ್ರಸ್ತುತ ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ ಹಾಗೂ 
ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ರ ಕಲಂ 28ರ ಉಪ ಕಲಂ (4) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಅಧಿಸೂಚನೆಯಲ್ಲಿ ಕಾಣಿಸಿರುವ 
ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 

ಅನುಸೂಚಿ 
ಜಿಲ್ಲೆ : ಧಾರವಾಡ ತಾಲೂಕ: ಧಾರವಾಡ 

ಗ್ರಾಮ : ಮಮ್ಮಿಗಟ್ಟಿ 
ಅನುಭವ ಸ್ವಾಧೀನ ಪಡಿಸಿದ 

ಚೆಕಬಂದಿ ( ಚತು:ಸೀಮೆ) 
ಖಾತೆದಾರರ ಹೆಸರು 

ಆಕಾರ ಜಮೀನಿನ 
ದಾರರ ರಿ. ಸ. ನಂ . 

ವಿಸ್ತೀರ್ಣ ರೂ - ಪೈ ತರಹ 

ಪೂರ್ವ 
ಹೆಸರು ಎ - ಗುಂ 

ಪಶ್ಚಿಮ 

ದಕ್ಷಿಣ 

ಉತ್ತರ 
2 

| 6 | 7 

9 | 10 | 11 | 
1. ಅಸುಂಡಿ ಗೊಳಪ್ಪ ತಂ . ಜಿನ್ನಪ್ಪ 
2 . ಅಸುಂಡಿ ದೇವೇಂದ್ರಪ್ಪ ತಂದೆ ಫಕ್ಕೀರಪ್ಪ 
3. ಅಸುಂಡಿ ನಾಗಪ್ಪ ತಂದೆ ಸಾವಂತಪ್ಪ 
4. ಅಸುಂಡಿ ಮಹಾವೀರ ತಂದೆ ಶಾಂತಪ್ಪ 
5 . ಅಸುಂಡಿ ಮಂಜುನಾಥ ತಂದೆ ಶಾಂತಪ್ಪ 

29 /1ಅ+ 
6. ಅಸುಂಡಿ ಅರ್ಜುನ ತಂದೆ ಶಾಂತಪ್ಪ 

2ರಿಂದ 5 - 24 26 -16 | ಖುಷಿ : ತರಿ | 4 | 28 , 25 | ರಸ್ತೆ | 31 
7 . ಅಸುಂಡಿ ರವೀಂದ್ರ ತಂದೆ ಶಾಂತಪ್ಪ 

7 + 9 
8. ಅಸುಂಡಿ ಧರಣೀಂದ್ರ ತಂದೆ ಶಾಂತಪ್ಪ 
9 , ಅಸುಂಡಿ ಭೀಮಪ್ಪ ತಂ . ಕಲ್ಲಪ್ಪ 
10 . ಅಸುಂಡಿ ಗಂಗಪ್ಪ ತಂ . ಕಲ್ಲಪ್ಪ 
11 . ಅಸುಂಡಿ ಕುಸುಮವ್ವ ಕೋಂ . ಕಲ್ಲಪ 
| ಅಸುಂಡಿ ಚಂದ್ರಪ್ಪ ತಂ . ಕಲ್ಲಪ್ಪ 

ಸ್ವಂತ 29 /10 

0 -18 0 - 47 ಖುಷಿ : ತರಿ 

28, 25 
ಅಸುಂಡಿ ಚಂದ್ರಪ್ಪ ತಂ . ಕಲ್ಲಪ್ಪ 

29 / 8ಬ 

2 - 22 | 12 - 76 | ಖುಷಿ : ತರಿ | 4 | | 28 , 25 
ಅಸುಂಡಿ ಪದ್ಮಪ್ಪ ತಂ . ಕಲ್ಲಪ್ಪ 29 / ಬ | 0 - 09 0 - 39 ಖಿ : ತರಿ 

28, 25 


ನು 


3 


8 


ಸ್ವಂತ 


20ಂದ | 


S-24 


26-16 


ಸ್ವಂತ 


ಸ್ವಂತ 


2822 


ಚೆಕಬಂದಿ ( ಚತು:ಸೀಮೆ) 


9# 


ಖಾತೆದಾರರ ಹೆಸರು 


ಅನುಭವ 
ದಾರರ 
ಹೆಸರು 


ರಿ. ಸ. ನಂ . 


ಸ್ವಾಧೀನ ಪಡಿಸಿದ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ - ಪೈ 


ಜಮೀನಿನ 
ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


9 


10 


| 


ಖುಷಿ : ತರಿ 


4 


6 . 
15 - 83 
0 - 65 


29 /8ಅ 
30 / ಎ 


ಸ್ವಂತ | 
ಸ್ವಂತ 


9 , 


2 - 31 
2 - 20 


31 | 


28, 35 
- 31 


ಖುಷಿ 


30ಬಿ 


ಸ್ವಂತ 


30/ ಬಿ 


1 - 09 


0 - 32 


ಖುಷ್ಠಿ 


225 


30ಎ 


30ಸಿ 


ಸ್ವಂತ 


30 / ಸಿ 


| 


2 - 20 


225, 226 

161 


ರಸ್ತೆ 
158 


32ಅ 
157 


G 


04 - 05 


2 
| ಅಸುಂಡಿ ಪದ್ಮಪ್ಪ ತಂ . ಕಲ್ಲಪ್ಪ 
| ಸಂಗೋಳ್ಳಿ ಮಡಿವಾಳಪ್ಪ ಕರವೀರಪ್ಪ 

1. ಸಂಗೋಳ್ಳಿ ಈರಪ್ಪ ತಂ .ಕರವೀರಪ್ಪ 
7 | 2 . ಸಂಗೋಳ್ಳಿ ಮಡಿವಾಳಪ್ಪ ತಂ . ಕರವೀರಪ್ಪ 

3. ಸಂಗೋಳ್ಳಿ ಕರವೀರಪ್ಪ ತಂ .ರಾಚಪ್ಪ 
| ಸಂಗೋಳ್ಳಿ ಕರವೀರಪ್ಪ ತಂ . ರಾಚಪ್ಪ 
ಕಲಾಲ ಪುಂಡಲೀಕಪ್ಪ ತಂದೆ ಪರಶುರಾಮಪ್ಪ 
ಕಲಾಲ ಪುಂಡಲೀಕಪ್ಪ ತಂದೆ ಪರಶುರಾಮಪ್ಪ 
ಕಲಾಲ ಪುಂಡಲೀಕಪ್ಪ ತಂದೆ ಪರಶುರಾಮಪ್ಪ 
ಕಲಾಲ ಪುಂಡಲೀಕಪ್ಪ ತಂದೆ ಪರಶುರಾಮಪ್ಪ 
ದೇಸಾಯಿ ವರುಣಕುಮಾರ ಆಬಾಸಾಹೇಬ 
ಪವಾರ ಪೂಜಾ ದ. ತಂ . ಶಿವಾಜಿ 
ಪೂಜಾ ಜ. ತಂ . ಫಕ್ಕೀರಪ್ಪ ಚವ್ಹಾಣ 
ದ . ತಂ . ಶಿವಾಜಿ ಪವಾರ 

ಒಟ್ಟು 


& 


થઇશક 


158 


157 


ಖುಷಿ 
ಬಿನಶೇ 
ಬಿನಶೇ 
ಬಿನಶೇ 
ಬಿನಶೇ 


03 - 07 . 
01 - 29 | 
01 - 09 


0 - 65 
04 - 55 
01 - 50 
01 - 63 
01 - 63 | 
1 - 47 
0 - 39 


159 /3 
159 / 4 
159/ 5 
159/6 | 
1600 
160/ 2 


161 
_ 161 


| 


158 


30ಬಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 

160 | 


157 
157 


ಸ್ವಂತ 


16] 


158 


ಸ್ವಂತ 


ಖುಷ್ಠಿ 


156 


161 


1 - 16 
0 - 15 


ಸ್ವಂತ 


ಖುಷಿ 


156 


157 


ರಾಷ್ಟ್ರೀಯ ಹೆದ್ದಾರಿ | 
ರಾಷ್ಟ್ರೀಯ ಹೆದ್ದಾರಿ 
ರಾಷ್ಟ್ರೀಯ ಹೆದ್ದಾರಿ 


ಸ್ವಂತ 


161 / ಬಪೈ 


6 - 28 


5 - 25 


ಖುಷ್ಠಿ 


156 


160 


157 


37 - 22 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಹೆಚ್ .ಶೇಷಗಿರಿ | 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈಲಿ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ವಿಶೇಷ ಪತ್ರಿಕೆ 
ಭಾಗ - IV - A ಬೆಂಗಳೂರು, ಸೋಮವಾರ , ಜೂನ್ ೬ , ೨೦೧೧ (ಜೈಷ್ಠ ೧೬ , ಶಕ ವರ್ಷ ೧೯೩೩) 

| ನಂ . ೫೫೬ 
- ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ : ಗ್ರಾಅಪ 17 ಪಬವ 2005 , ಬೆಂಗಳೂರು, ದಿನಾಂಕ : 06.6.2011 
ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಹಾಗೂ ಸ್ಥಳೀಯ ಆಡಳಿತ ಶಾಖೆ) ( ವೃಂದ ಮತ್ತು ನೇಮಕಾತಿ) ( ಮೊದಲನೇ ತಿದ್ದುಪಡಿ) ನಿಯಮಗಳು, 2011ರ ಕರಡನ್ನು ಕರ್ನಾಟಕ ಸರ್ಕಾರವು ರಚಿಸಲು ಪ್ರಸ್ತಾವಿಸಿದ್ದು, 
ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ 1978 (1990ರ ಕರ್ನಾಟಕ ಅಧಿನಿಯಮ ಸಂ . 14 ) ರ ಪ್ರಕರಣ 8 ರ ಸಹವಾಚನದೊಂದಿಗೆ 3ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 


2823 


ಸದರಿ ಅಧಿನಿಯಮದ 3ನೇ ಪ್ರಕರಣದ ( 2) ನೇ ಉಪಪ್ರಕರಣದ ಖಂಡ ( ಎ) ರಲ್ಲಿ ಅಗತ್ಯಪಡಿಸಲಾದಂತೆ, ಇದರಿಂದ ಬಾಧಿತರಾಗಬಹುದಾದಂತಹ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದ್ದು, ಸದರಿ ಕರಡು ನಿಯಮಗಳನ್ನು 
ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 15 ದಿನಗಳ ಅವಧಿಯ ನಂತರ , ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಿದೆ. 

ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರವು ಯಾವುದೇ ವ್ಯಕ್ತಿಯಿಂದ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಮೇಲೆ ನಿಗದಿಪಡಿಸಿದ ಅವಧಿಯೊಳಗೆ ಸ್ವೀಕರಿಸಿದಲ್ಲಿ ಅವುಗಳನ್ನು ರಾಜ್ಯ ಸರ್ಕಾರವು ಪರಿಶೀಲಿಸುವುದು. 
ಆಕ್ಷೇಪಣೆಗಳು ಹಾಗೂ ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ, ಬಹು ಮಹಡಿಗಳ ಕಟ್ಟಡ, ಬೆಂಗಳೂರು- 560 001, ಈ ವಿಳಾಸಕ್ಕೆ 
ಕಳುಹಿಸಬಹುದಾಗಿದೆ. 

ಕರಡು ನಿಯಮಗಳು 
1. ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಹಾಗೂ ಸ್ಥಳೀಯ ಆಡಳಿತ ಶಾಖೆ) ( ವೃಂದ ಮತ್ತು ನೇಮಕಾತಿ) ( ಮೊದಲನೇ ತಿದ್ದುಪಡಿ) ನಿಯಮಗಳು , 2011 
ಎಂದು ಕರೆಯುವುದು . 
(2) ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. ಅನುಸೂಚಿಯ ತಿದ್ದುಪಡಿ:- ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಹಾಗೂ ಸ್ಥಳೀಯ ಆಡಳಿತ ಶಾಖೆ) (ವೃಂದ ಮತ್ತು ನೇಮಕಾತಿ) ನಿಯಮಗಳು , 2008ರ ಅನುಸೂಚಿಯಲ್ಲಿ: 
(1) ಕ್ರ. ಸಂ . 5ರಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿ, ಪಂಚಾಯತ್ ರಾಜ್ /ಸಹಾಯಕ ಕಾರ್ಯದರ್ಶಿ , ಪಂಚಾಯತ್ ರಾಜ್ ವರ್ಗದ ಹುದ್ದೆಗಳಿಗೆ ಸಂಬಂಧಿಸಿದ ನಮೂದುಗಳಲ್ಲಿ - 
( ಅ) ಅಂಕಣ ( 4) ರಲ್ಲಿ ಹಾಲಿ ಇರುವ ನಮೂದುಗಳಿಗೆ ಬದಲಾಗಿ ಈ ಕೆಳಕಂಡ ನಮೂದುಗಳನ್ನು ಅಳವಡಿಸಲಾಗಿದೆ, ಅದೇನೆಂದರೆ, 

“ ಶೇ . 40 ರಷ್ಟು ಹುದ್ದೆಗಳನ್ನು ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ) ನಿಯಮಗಳು , 1997 ರ ಪ್ರಕಾರ ನೇರ ನೇಮಕಾತಿ ಮೂಲಕ ; ಮತ್ತು 

ಶೇ . 60 ರಷ್ಟು ಹುದ್ದೆಗಳನ್ನು ಸಹಾಯಕ ನಿರ್ದೇಶಕರು (ಗ್ರಾಮೀಣಉದ್ಯೋಗ) ವೃಂದದಿಂದ ಮುಂಬಡ್ತಿ ಮೂಲಕ ” 
( ಆ) ಅಂಕಣ (5) ರಲ್ಲಿ ಈ ಕೆಳಕಂಡ ನಮೂದುಗಳನ್ನು ಅಳವಡಿಸಲಾಗಿದೆ. ಅದೇನೆಂದರೆ: 

“ ಬಡ್ತಿಗಾಗಿ : 
ಸಹಾಯಕ ನಿರ್ದೇಶಕರು ( ಗ್ರಾಮೀಣ ಉದ್ಯೋಗ) ವೃಂದದಲ್ಲಿ 5 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರತಕ್ಕದ್ದು. 
ಪರಂತು, 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ಅರ್ಹ ವ್ಯಕ್ತಿಗಳು ಲಭ್ಯವಿಲ್ಲದಿದ್ದ ಪಕ್ಷದಲ್ಲಿ 3 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳನ್ನು ಪರಿಗಣಿಸಬಹುದು. 

ಟಿನ ಹುದ್ದೆಗಳನ್ನು ಸಂದರ್ಭಾನುಸಾರ ನೇರ ನೇಮಕಾತಿಯಿಂದಾಗಲೀ ಮತು / ಅಥವಾ ಬಡಿ ಮೂಲಕದಿಂದಾಗಲೀ 
ತುಂಬುವವರೆಗೆ ಕರ್ನಾಟಕ ಆಡಳಿತ ಸೇವೆ (ಕಿರಿಯ ಶ್ರೇಣಿ) ವೃಂದದ ಅಧಿಕಾರಿಗಳಿಂದ ಮತ್ತು ಅದೇ ದರ್ಜೆಯ ಹುದ್ದೆಗಳನ್ನು ಹೊಂದಿರುವ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳ ನಿಯೋಜನೆಯಿಂದ ತುಂಬಬಹುದು. ” 

( 2) ಕ್ರಮಸಂಖ್ಯೆ 6 ರ ನಂತರ ಈ ಕೆಳಕಂಡ ನಮೂದುಗಳನ್ನು ಅಳವಡಿಸಲಾಗಿದೆ, ಅದೇನೆಂದರೆ: 
[ 6ಎ | ಸಹಾಯಕ ನಿರ್ದೇಶಕರು 

176 | ಪಂಚಾಯತ್ | ಸಂದರ್ಭಾನುಸಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೃಂದದಲ್ಲಿ ಅಥವಾ ಪಂಚಾಯತ್ ವಿಸ್ತರಣಾಧಿಕಾರಿ ವೃಂದದಲ್ಲಿ ಅಥವಾ ಈ | 
( ಗ್ರಾಮೀಣಉದ್ಯೋಗ) 

ಅಭಿವೃದ್ಧಿ ಅಧಿಕಾರಿ | ಎರಡೂ ವೃಂದಗಳು ಸೇರಿದಂತೆ ಒಟ್ಟಾರೆ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. 

ವೃಂದದಿಂದ ಮುಂಬಡ್ತಿ 
( ರೂ . 11400 - 21600) 

ಪರಂತು , ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೃಂದದಲ್ಲಿ ಅಥವಾ ಪಂಚಾಯತ್ ವಿಸ್ತರಣಾಧಿಕಾರಿ ವೃಂದದಲ್ಲಿ ಅಥವಾ ಈ ಎರಡೂ 
ಮೂಲಕ 

ವೃಂದಗಳು ಸೇರಿದಂತೆ ಒಟ್ಟಾರೆ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ಅರ್ಹ ವ್ಯಕ್ತಿಗಳು ಲಭ್ಯವಿಲ್ಲದಿದ್ದ ಪಕ್ಷದಲ್ಲಿ ಈ 
ಯಾವುದೇ ವೃಂದದ ಅಥವಾ ಎರಡೂ ವೃಂದಗಳಲ್ಲಿ ಒಟ್ಟಾರೆ 3 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳನ್ನು 
ಪರಿಗಣಿಸಬಹುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಯು .ಶಿವಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


2824 


( 1) 


RURAL DEVELOPMENT AND PANCHAYAT RAJ SECRETARIAT 

NOTIFICATION 

No . RDP 17 PBV 2005 , Bangalore , dated : 06 . 06 . 2011 
The draft of the following rules further to amend the Karnataka General Services (Development Branch and Local Government Branch ) (Cadre and Recruitment) Rules , 2008 , 
which the Government of Karnataka proposes to make in exercise of the powers conferred by sub section (1 ) of Section 3 read with Section 8 of the Karnataka State Civil Services Act, 
1978 (Karnataka Act 14 of 1990 ) is hereby published as required by clause (a ) of sub - section ( 2 ) of Section 3 of the said Act, for the information of all persons likely to be affected 
thereby and notice is hereby given that the said draft will be taken into consideration after fifteen days from the date of its publication in the official Gazette . 

Any objection or suggestion which may be received by the State Government from any person with respect to the said draft before the expiry of the period specified above will be 
considered by the State Government. Objections and suggestions may be addressed to the Principal Secretary to Government, Rural Development and Panchayat Raj Department, 
M . S . Buildings , Bangalore - 560 001. 

Draft Rules 
1 . Title and Commencement: - ( 1) These rules may be called as the Karnataka General Service (Development Branch and Local Government Branch ) (Cadre and Recruitment) 
(First Amendment), Rules , 2011 

(2 ) They shall come into force from the date of their publication in the Official Gazette . 

2 . Amendment of the Schedule : - In the Schedule to the Karnataka General Service (Development Branch and Local Government Branch ) (Cadre and Recruitment) Rules, 
2008 ; 

in the entries relating to the category of the post of Executive Officer, Panchayat Raj/Assistant Secretary , Panchayat Raj at serial number 5 , 
(a ) for the entries in column (4 ), the following shall be substituted , namely : 

“ Forty percent by Direct Recruitment in accordance with Karnataka Recruitment of Gazetted Probationers (Appointment by Competitive Examinations) Rules , 1997 ; and 

Sixty percent by promotion from the cadre of Assistant Director (Rural Employment)” . 
(b ) in column(5 ) thereof, the following shall be inserted , namely ; - 

" For Promotion : 

Must have put in a service of not less than five years in the cadre of Assistant Director (Rural Employment). 

Provided that, if no suitable persons who have put in not less than five years of service are available , persons who have put in not less than three years service may be 
considered . 

Provided that if sufficient number of persons with the above requirement of service is not available , posts to that extent may be filled by deputation of Karnataka 
Administrative Service ( Junior Scale) officers and officers of development departments holding equivalent grade till such time the said posts are filled by direct recruitment and / or by 
promotion as the case may be.” 

(2 ) After serial number 6 and entries relating thereto , the following shall be inserted , namely ; 
66 6A Assistant Director 

| 176 | By promotion Must have put in a service of not less than five years either in the cadre of Panchayat Development 
(Rural Employment) 

from the Officer or in the cadre of Panchayat Extension Officer or in both the cadres put together as the case may 
(Rs. 11400 – 21600 ) 

cadre of be. 
Panchayat 

Provided that if no suitable persons who have put in not less than five years of service either in the 
Development cadre of Panchayat Development Officer or in the cadre of Panchayat Extension Officer or in both the 
Officers 

cadres put together are available , persons who have put in not less than three years service in either of the 
said cadres or both , may be considered . 

By order and in the name of the Governor of Karnataka 


S .U . Shivappa 
Under Secretary to Government 
Rural Development and Panchayat Raj Department 


ಸರ್ಕಾರಿ ಹೊರವಲಯ ಮುದ್ರಣಾಲಯ , ಬೆಂಗಳೂರು- 59 


